ಉತ್ತರ ಕರ್ನಾಟಕದ 


ನ ಕ ಗ 


ಡಾ| ಚಕ್ಕೆರೆ ಶಿವಶಂಕರ್‌ 





ಜಾನಪದ ಪುಸ್ತಕ ಮಾಲೆ - ೭ 


ಉತ್ತರ ಕರ್ನಾಟಕದ ಜನಪದ ಕಲೆಗಳು 


ಡಾ| ಚಕ್ಕೆರೆ ಶಿವಶಂಕರ್‌ 


ಡ್ರಾ 
ಉದ್‌ 
ಕರ್ನಾಟಕ ಜಾನಪದ ಪರಿಷತ್ತು 
ನಂ. ೧, ಜಲದರ್ಶಿನಿ ಬಡಾವಣೆ 
ಎಂ. ಎಸ್‌. ರಾಮಯ್ಯ ಆಸ್ಪತ್ರೆ ಮಹಾದ್ವಾರದ ಹತ್ತಿರ 
ನ್ಯೂ ಬಿ.ಇ.ಎಲ್‌. ರಸ್ತೆ, ಬೆಂಗಳೂರು-೫೬೦ ೦೫೪ 


UTTARA KARNATAKA JANAPADA KALEGALU - By 
Dr. Chakkere Shivashankar, Pulished by Karnataka 
Janapada Parishath No. 1, Jaladarshini Layout, Near M. S. 
Ramaiah Hospital Gate, New BEL Road, Bangalore-560 054, 
Phone: 080-23605033. Janapada Loka:7201143/7271555. 


ಹಕ್ಕುಗಳು : ಲೇಖಕರಿಗೆ ಸೇರಿವೆ 


[€ 


ಪ್ರಥಮ ಮುದ್ರಣ : ೨೦೦ 


ಪುಟಗಳು : ೩೨ 


ಬೆಲೆ : ರೂ. ೧೦ (ಹತ್ತು ರೂಪಾಯಿಗಳು) 
ಗ್ರಂಥ ಪ್ರಕಟಣಾ ಸಲಹಾ ಸಮಿತಿ 


ನಾಡೋಜ ಡಾ॥। ಜಿ. ನಾರಾಯಣ ಆಧ್ಯಕ್ಷರು 

ಶ್ರೀ ಟಿ. ತಿಮ್ಮೇಗೌಡ ಸದಸ್ಯರು 
ಶ್ರೀಮತಿ ಇಂದಿರಾ ಬಾಲಕೃಷ್ಣ ಸದಸ್ಯರು 

ಶ್ರೀ ಗೊ. ರು. ಚನ್ನಬಸಪ್ಪ ಸದಸ್ಯರು 
ನಾಡೋಜ ಡಾ| ಸಿದ್ಧಲಿಂಗಯ್ಯ ಸದಸ್ಯರು 
ಡಾ॥ ಎಂ. ಎ. ಜಯಚಂದ್ರ ಸದಸ್ಯರು 
ಪ್ರೊ. ಡಿ. ಲಿಂಗಯ್ಯ ಸಂಪಾದಕರು 
ಡಾ. ಚಕ್ಕೆರೆ ಶಿವಶಂಕರ್‌ ಕಾರ್ಯದರ್ಶಿ-ಸಂಚಾಲಕರು 
ಮುದ್ರಕರು : 

ಚಂದನ ಪ್ರಿಂಟರ್ಸ್‌ 

ನಂ. ೫೭, ವಿನಾಯಕ ಕಾಂ ೦ಫ್ಲೆಕ್ಸ್‌ 

೮೦ ಅಡಿ ರಸ್ತೆ, ೯ನೇ ಮೇನ್‌, ಶ್ರೀನಿವಾಸನಗರ 


ಬ್ಯಾಂಕ್‌ ಕಾಳೋ ನಿ, ಬೆ೦ಗಳೂರು-೫೬೦ ೦೫೦ 


ಅಧ್ಯಕ್ಷ ರ ಮಾತು 


ಕರ್ನಾಟಕ ಜಾನಪದ ಪರಿಷತ್ತಿನ ಹಲವು ಯೋಜನೆಗಳಕ್ಕೆ 


ಶ್ರಿ 


₹2 


4 


ಜಾನಪದ ಪುಸ್ತಕ ಪ್ರಕಟಣೆ ಒಂದು. ಇದರಲ್ಲಿ ವಿದ್ವತ್‌ ಗ್ರಂಥಗಳ 
ಗ - ಇವುಗಳ ಜೊತೆಗೆ ಜಾನಪದ ಜನಪ್ರಿಯ ಪುಸ್ತಕ 
ಸರಂಭಿಸಿದೆ. ಜಾನಪದವನ್ನು ಜನಸಾಮಾನ್ಯರಿಗೆ 

ತಲುಪಿಸುವುದು ಇದರ ಮುಖ್ಯ ಉದ್ದೇಶ. ಇದರಲ್ಲಿ ಜಾನಪದಕ್ಕೆ 
ದುಡಿದಿರುವ. ದುಡಿಯುತ್ತಿರುವ "ಕಲಾವಿದರು, ಕಲೆಗಳು, 
ಸಂಗ್ರಾಹಕರು. ಎದ್ಹಾಂಸರು, ಸ್ವಾರಸ್ಕಕರವಾದ ಉಪಯುಕ್ತವಾದ 
ಜನಪದ ಗಿನ ಸಾಹಿತ್ಯದ ಸೋದಾಹರಣ ವ್ಯಾಖ್ಯಾನ- ಮೊದಲಾದ 
ಷಯಗಳಿಗೆ ಸಂಬಂಧಿಸಿದಂತೆ, ನಾಡಿನ ಪ್ರಸಿದ್ಧ ಸಾಹಿತಿ 
ಸಂಶೋಧಕ6ಂದ ಕಿರುಗ್ರಂಥಗಳನ್ನು ಬರೆಯಿಸಿ, ಪ್ರಕಟಿಸಿ, ಕೇವಲ 
ಹತ್ತು ರೂಪಾಯಿ ಬೆಲೆಗೆ ಒದಗಿಸಲು ಯೋಜಿಸಿದೆ. ಕಡಿಮೆ 
ಅವಧಿಯಲ್ಲಿ ಓದಿಕೊಳ್ಳಬಹುದಾದ ಈ ಗ್ರಂಥಗಳು ಹಲವು 
ಮಾಹಿತಿಗಳನ್ನು ಸಂಕ್ಷಿಪ್ತವಾಗಿ ತಿಳಿಯಪಡಿಸುತ್ತವೆ. 


ಈ ಜನಪ್ರಿಯ ಪುಸ್ತಕ ಮಾಲೆಗೆ ಡಾ. ಚಕ್ಕೆರೆ ಶಿವಶ೦ಕರ್‌ ಅವರು 
"ಉತ್ತರ ಕರ್ನಾಟಕದ ಜನಪದ ಕಲೆಗಳು' ಎಂಬ ಕಿರುಹೊತ್ತಿಗೆಯನ್ನು 
ಎ ಲೇಖಕರಿಗೂ ಗ್ರಂಥ ಪ್ರಕಟನಾ ಸಮಿತಿಯ 

ಸದಸ್ಯರಿಗೂ ಕೃ ಕ್ಟ ತಜ್ಞತೆಗಳನ್ನು ಅರ್ಪಿಸಿ, ಸಹೃದಯರು ಈ ಪುಸ್ತಕವನ್ನು 
ಸ್ವಾಗತಿಸ ಸಬೇಕೆಂದು' ಕೇಳಿಕೊಳ್ಳುತ್ತೇನೆ. 


ಜಿ.ನಾರಾಯಣ 
ಅಧ್ಯಕರು 
ಲಿಂ) 
ಕರ್ನಾಟಕ ಜಾನಪದ ಪರಿಷತು 


- 


ಲೇಖಕರ ಮಾತು 





ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ ಹುಟ್ಟಿಕೊಂಡ ಜನಪದ 
ಕಲೆಗಳು ಜನಪದದ ಕಲಾತ್ಮಕ ಅಭಿವ್ಯಕ್ತಿ ವರ್ಣರಂಜಿತ ವೇಷಭೂಷಣ, 
ಸುಮಧುರ ವಾದ್ಯಮೇಳ, ಸಂಭಾಷಣೆ. ಹಾಡುಗಾರಿಕೆ, ಕುಣಿತ. ಅಭಿನಯ 
ಮೊದಲಾದ ಅಂಶಗಳನ್ನು ತನ್ನಲ್ಲಿ ಅಂತರ್ಗತಿಸಿಕೊಂಡಿರುವ ಜನಪದ 
ಕಲೆಗಳು ಸಮುದಾಯದ. ಬದುಕಿನ ಮೌಲ್ಯಗಳನ್ನು ಒಳಗೊಂಡಿರುವ 
ಸಂಸ್ಕೃತಿಯ ಕುರುಹುಗಳು ಎಂದರೆ ತಪ್ಪಲ್ಲ. 

ಕರ್ನಾಟಕದಲ್ಲಿ ಸುಮಾರು ೨೦೦ಕ್ಕೂ ಹೆಚ್ಚು ಜನಪದ ಕಲೆಗಳು 
ಪ್ರಚಲಿತದಲ್ಲಿವೆ. ಇವುಗಳಲ್ಲಿ ಕಲವು. ಪ್ರಕಾರಗಳಂತೂ ಸಾರ್ವತ್ರಿಕ 
ಜನಪ್ರಿಯತೆಯನ್ನು ಪಡೆದುಕೊಂಡಿವೆ. ಹಲವು ಪ್ರಕಾರಗಳು ಆಯಾ 
ಪ್ರದೇಶಕ್ಕೆ ಮಾತ್ರವೇ ಸೀಮಿತವಾಗಿ ಉಳಿದುಕೊಂಡು ಬಂದಿವೆ. ಇಂತಹ 
ಪ್ರಾದೇಶಿಕ ಜನಪದ ಕಲೆಗಳಲ್ಲಿ ಕೆಲವನ್ನು ಆಯ್ದು ಈ ಕಿರುಹೊತ್ತಿಗೆಯಲ್ಲಿ 
ಬಣ್ಣದ ಛಾಯಾಚಿತ್ರಗಳೊಂದಿಗೆ ಪರಿಚಯಿಸಲಾಗಿದೆ. ಆದ್ದರಿಂದ. ಆಯಾ 
ಭಾಗದ ಕಲೆಗಳು ಎಂದಾಗ ಇದು ಸಮಗ್ರವಲ್ಲ. ಕೇವಲ ಪ್ರಾತಿನಿಧಿಕ ಕಲೆಗಳ 
ಪರಿಚಯವಷ್ಟೆ. 

ಕರ್ನಾಟಕ ಜಾನಪದ ಪರಿಷತ್ತು ಜನಪ್ರಿಯ ಜಾನಪದ ಪುಸ್ತಕ 
ಮಾಲೆಯಲ್ಲಿ ಜಾನಪದದ ವಿವಿಧ ಸಂಗತಿಗಳನ್ನು ಕುರಿತು ಪರಿಚಯಿಸುವ 
ಸಲುವಾಗಿ ಕಿರುಹೊತ್ತಿಗೆಗಳನ್ನು ಪ್ರಕಟಿಸುತ್ತಿರುವುದು ಪ್ರಶಂಸಾರ್ಹ. ಇಂತಹ 
ಕಿರುಹೊತ್ತಿಗೆಗಳು ಮಕ್ಕಳಿಂದ. ಮೊದಲುಗೊಂಡು ನವ ಸಾಕ್ಷರರವರೆಗೂ 
ಅರಿವು ಮೂಡಿಸುತ್ತವೆ "ಎಂಬುದರಲ್ಲಿ ಸಂದೇಹವಿಲ್ಲ. ಈ ಕಿರುಹೊತ್ತಿಗೆಗಳ 
ಪ್ರಕಟಣೆಗೆ ಕಾರಣರಾದ ಕರ್ನಾಟಕ ಜಾನಪದ ಪರಿಷತ್ತಿನ ಎಲ್ಲಾ 
ಪದಾಧಿಕಾರಿಗಳು ಮತ್ತು ಗ್ರಂಥ ಪ್ರಕಟಣಾ ಸಮಿತಿ ಸದಸ್ಯರುಗಳಿಗೆ 
ಹೃತ್ಪೂರ್ವಕ ಧನ್ಯವಾದಗಳು. 

ಡಾ. ಚಕ್ಕೆರೆ ಶಿವಶಂಕರ್‌ 


ಅಲಾವಿ ಕುಣಿತ 


ಕರ್ನಾಟಕದ ಉತ್ತರ ಭಾಗದಲ್ಲಿ ಮತ್ತು ಕರಾವಳಿ ಭಾಗದ ಉತ್ತರ 
ಕನ್ನಡ ಜಿಲ್ಲೆಯಲ್ಲಿ ಈ ಕುಣಿತವು ವಿಶೇಷವಾಗಿ ಕಂಡುಬರುತ್ತದೆ. 
ಮೊಹರಂ ತಿಂಗಳನ ಹತ್ತನೆಯ ದಿನದಂದು ಮುಸಲ್ಮಾನ 
ಬಾಂಧವರು, ಕರ್ಬಲ ಮೈದಾನದಲ್ಲಿ ನಡೆದ ಧರ್ಮಯುದ್ದದಲ್ಲಿ 
ಆತ್ಮಾಹುತಿ ಮಾಡಿಕೊಂಡ ಇಮಾಂ ಹುಸೇನರ ನೆನಪಿಗಾಗಿ 





ಅಲಾವಿ ಎಂದರೆ ಬೆಂಕಿ ಕೆಂಡದಿಂದ ಸಿದ್ಧಪಡಿಸಿದ ಕೊಂಡ 
ಎಂದರ್ಥ. ಈ ಕೊ೦ಡವನ್ನು ಮುಸಲ್ಮಾನರು ತಮ್ಮ ದೇವರ ಹಸ್ತದ 
ಮುಂಭಾಗದಲ್ಲಿ ಸಿದ್ಧಪಡಿಸುತ್ತಾರೆ. ದ್ಯ ಅಗ್ನಿಕೊಂಡದ ಸುತ್ತಲೂ 
ಕರ್ಬಲ ಪದಗಳನ್ನು ಹಾಡುತ್ತಾ ಕುಣಿಯುತ್ತಾರೆ. ಅಲಾವಿ 
ಕುಣಿಯುವವರು ಕಾಲಿಗೆ ಗೆಜ್ಜೆ ಕಟ್ಟಕೊಂಡಿರುತ್ತಾರೆ. ಒಂದು ಕೈಯಲ್ಲಿ 
ದೊಣ್ಣೆ, ಮತ್ತೊಂದು ಕೈಯಲ್ಲಿ ಕರಸ್ತವನ್ನು ಹಿಡಿದು, ತಲೆಗೆ ಪೇಟ 


೬ ಉತ್ತರ ಕರ್ನಾಟಕ ಜನಪದ ಕಲೆಗಳು 


ತಮಟೆ ವಾದ್ಯದ ಗತ್ತಿಗೆ ತಕ್ಕಂತೆ ವೈವಿಧ್ಯಮಯ 
ಭಂಗಿಗಳಲ್ಲಿ ಹೆಜ್ಜೆ ಹಾಕುತ್ತಾರೆ. ಅಲಾವಿ ಕುಣಿತದಲ್ಲಿ ಹಿಮ್ಮೇಳಕ್ಕೆ 
ಬಳಸುವ ತಮಟೆ ಅಥವಾ ತಪ್ಪಡೆಗೆ ಮುಸಲ್ಮಾನರಲ್ಲಿ "ಡಾಯರಾ' 
ಎಂದು ಕರೆಯುತ್ತಾರೆ. ಈ ಡಾಯರಾವನ್ನು ಒಬನು ಬಾರಿಸುತ್ತಿದ್ದು, 
ಉಳಿದವರು ಅಲಾವಿಗುಂಡಿಯ ಸುತ್ತ ಮೈದುಂಬಿದವರಂತೆ 
ಕುಣಿಯುತ್ತಾರೆ. ಕುಣಿಯುವಾಗ ಮಧ್ಯೆ ಮಧ್ಯೆ "ಲಾಯ್‌ ತೋಯ್‌ 
ಧುಯ್‌' (ಯಾ ಇಮಾಮ್‌ ಧೀನ್‌) ಮತ್ತು "ಯಾ ಹಸನ್‌, ಯಾ 
ಹುಸೇನ್‌' ಎಂದು ಕೂಗುತ್ತಿರುತ್ತಾರೆ. ಹಸನ್‌-ಹುಸೇನ್‌ರ ತ್ಯಾಗ, 
ವೀರ, ಆದರ್ಶಗಳನ್ನು ಒಳಗೊಂಡ ಕರ್ಬಲ ಹಾಡುಗಳು ಉತ್ತರ 
ಕರ್ನಾಟಕದ ಬೀದರ್‌, ಗುಲಬರ್ಗ, ರಾಯಚೂರು ಜಿಲ್ಲೆಗಳಲ್ಲಿ 
ಹೆಚ್ಚಾಗಿ ಕಂಡುಬರುತ್ತವೆ. ಈ ಕುಣಿತದಲ್ಲಿ ಹಿಂದೂಗಳು ಸಹ 
ಭಾಗವಹಿಸುತ್ತಾರೆ. 

ಅಲಾವಿ ಕುಣಿತವು ಹಿಂದೂ ಮುಸಲ್ಮಾನರ ಸೌಹಾರ್ದಯುತ 
ಬಾಂಧವ್ಯಕ್ಕೆ ಉತ್ತಮ ನಿದರ್ಶನವಾಗಿದೆ. ದಕ್ಷಿಣ ಕರ್ನಾಟಕದ 
ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ 
ಬಾಬಯ್ಯನ ಹಬ್ಬದ ಸಂದರ್ಭದಲ್ಲಿ ಅಲಾವಿ ಕುಣಿತವನ್ನು 
ಪ್ರದರ್ಶಿಸುತ್ತಾರೆ. ಇಲ್ಲಿನ ವಿಶೇಷವೆಂದರೆ ಬಾಬಯ್ಯನ ಹಬ್ಬಕ್ಕೆ ತಿಂಗಳು 
ಮೊದಲೇ, ಸೊಂಟಕ್ಕೆ ಕೆಂಪುದಾರ ಕಟ್ಟಿದ, ಮುಖಿಕ್ಕೆ ಬಿಳಿ ಮತ್ತು ಕಪ್ಪು 
ಚುಕ್ಕೆಗಳನ್ನು ಧರಿಸಿ, ಕಾಲಿಗೆ ಗೆಜ್ಜೆ ಕಟ್ಟದ ಲಾಡಿಸಾಬ್‌ ವೇಷಧಾರಿಯು 
ಕೈಯಲ್ಲಿ ದೊಣ್ಣೆ ಹಿಡಿದು ಮನೆ ಮನೆಗೂ ಹೋಗಿ ಅದನ್ನು ನೆಲಕ್ಕೆ 
ಕುಟ್ಟಿ ಇಮಾಮರ ಸಂದೇಶವನ್ನು ಸಾರಿ ಮನೆಯವರಿಂದ 
ದವಸಧಾನ್ಯವನ್ನು ಸಂಗ್ರಹಿಸುತ್ತಾನೆ. 


ಉತ್ತರ ಕರ್ನಾಟಕ ಜನಪದ ಕಲೆಗಳು ೭ 


ಕರಡೆ ಮಜಲು 


ಕರ್ನಾಟಕದ ಉತ್ತರ ಭಾಗದಲ್ಲಿರುವ ಬಹುತೇಕ ಜಿಲ್ಲೆಗಳಲ್ಲಿ 
ಅಂದರೆ, ರಾಯಚೂರು, ಬಳ್ಳಾರಿ, ಬಿಜಾಪುರ, ಬೆಳಗಾಂ, ಬೀದರ್‌, 
ಗುಲಬರ್ಗಾ ಮುಂತಾದ ಕಡೆಗಳಲ್ಲಿ ವ್ಯಾಪಕವಾಗಿ ಕಂಡುಬರುವ 
ಕರಡೆ ಮಜಲು ಶುದ್ಧ ವಾದ್ಯಮೇಳ, ಪ್ರಮುಖ ವಾದ್ಯವಿಶೇಷವಾದ 
ಕರಡೆಯೊಂದಿಗೆ ಸಮಾಳ, ಚೌಗಡ, ತಾಳ, ದಿಮ್ಮು ಸನಾದಿ 
ಮುಂತಾದವು. ಪೂರಕ ವಾದ್ಯಗಳು ಇವೆಲ್ಲವೂ ಸೇರಿ ಕರಡೆ ಮೇಳ 
ಅಥವಾ ಕರಡೆ ಮಜಲು ಎಂಬ ಹೆಸರು ಬಂದಿದೆ. 





yd A ಕ 


ಕರಡೆ ಮಜಲಿನಲ್ಲಿ ಸಾಮಾನ್ಯವಾಗಿ ೮ ರಿಂದ ೧೬ 
ಮಂದಿಯವರೆಗೂ ಕಲಾವಿದರು ಗುಂಪುಗೂಡುತ್ತಾರೆ. ಎಲ್ಲರೂ ಕಸೆ 
ಪಂಚೆ, ಕಸೆ ಅಂಗಿ, ತಲೆಗೆ ಹಳದಿ ಅಥವಾ ಕಿರುಮಂಜಿ ಬಣ್ಣದ 
ರುಮಾಲು, ಸೊಂಟಕ್ಕೆ ಕೆಂಪುಬಣ್ಣದ ವಸ್ತ್ರ ಬಿಗಿದು ಕೊರಳನ್ನು 





e ಉತ್ತರ ಕರ್ನಾಟಿಕ ಜನಪದ ಕಲೆಗಳು 


ಸುತ್ತುವರಿದು ಎದೆಯ ಮೇಲೆ ಇಳಿಬಿಟ್ಟ ಶಲ್ಲೆ ಧರಿಸಿರುತ್ತಾರೆ. ಕೈಯಲ್ಲಿ 
4 ಹಿಡಿದ ಕಲಾವಿದರು ವೃತ್ತಾಕಾರವಾಗಿ. ನಿಲ್ಲುತ್ತಾರೆ. 'ಕರಡೆಯನ್ನು 
ಡಿಸುವ ಕೋಲುಗಳಲ್ಲಿ ಎಡಗ್ಗೇ ಸೈಯಲ್ಲಿ ಹಿಡಿಯುವ. ಲು ಒಂದು 
| ಉದ್ದವಿದ್ದು ಕಿರುಬೆರಳಿನಷ್ಟು ದಪ್ಪವಿದ್ದರೆ, ಬಲಗೈಯಲ್ಲಿ 
ಹಿಡಿಯುವ ಕೋಲು ಕಿರುಬೆರಳ ಗಾತ್ರಕ್ಕಿಂತ ದಪ್ಪವಿರುತ್ತದೆ. 


ಕರಡೆ ಮಜಲಿನ ಕುಣಿತದಲ್ಲಿ ಮೂರು ಬಗೆಯ 
ಹೆಜ್ಜೆಗಾರಿಕೆಗಳನ್ನು ಗುರುತಿಸಬಹುದು. ೧) ಎದುರು ಬದುರು ೨) 
ವೃತ್ತಾಕಾರ ೩) ಅರ್ಧ ಚಂದ್ರಾಕೃತಿ. ಪಲ್ಲಕ್ಕಿ, ಉತ್ಸವ, ಜಾತ್ರೆ, ಮದುವೆ 
ಮೊದಲಾದ ಸಂದರ್ಭಗಳಲ್ಲಿ ಎಡುಕು. 'ಬದುರು ಅಭಿಮುಖವಾಗಿ 
ನಿಂತು ಹೆಜ್ಜೆ ಹಾಕುತ್ತಾ ನುಡಿಸುತ್ತಾರೆ. ವೀರಗಾಸೆ ಸಂದರ್ಭದಲ್ಲಿ 
ವೀರಗಾಸೆ ಕಲಾವಿದರನ್ನು ಸುತ್ತುವರಿದು ನಿಲ್ಲುತ್ತಾರೆ. 
ರಂಗಪ್ರದರ್ಶನದಲ್ಲಿ ಅರ್ಧಚಂದ್ರಾಕೃತಿಯಲ್ಲಿ ನಿಂತು ನು ನುಡಿಸುತ್ತಾರೆ. 


ಕರಡೆ ಮಜಲಿನಲ್ಲಿ ವಾದನದ ವಿವಿಧ ಹಂತಗಳಿಗೆ ಲಯದ 
ವೈವಿಧ್ಯವನ್ನು ಸೂಚಿಸು ುವ ಹಿರಿಯ ಪರಿಣತ ಕಲ ಾವಿದನೊಬ್ಬ ತಾಳ 
ಹಿಡಿದು ನಿಂತಿರುತ್ತಾನೆ. ಮಂದಗತಿಯ ಆದಿತಾಳದಲ್ಲಿ ಕರಡೆವಾದನ 
ಪ್ರಾರಂಭವಾಗುತ್ತದೆ. ಸನಾದಿಯವರು ಕರಡೆ ಮತ್ತು ಡೊಳ್ಳಿನವರನ್ನು 
ದ್ವಿಗುಣದಲ್ಲಿ ಬಾರಿಸುವಂತೆ ಪ್ರೇರೇಪಿಸಿದಾಗಲಂತೂ ವಾದ್ಯಗಾರರ 
ಉತ್ಸಾಹ, ಕುಣಿತ, ಕೇಕೆಗಳು ತಾರಕಕ್ಕೇರುತ್ತವೆ. ಜಂಪೆ ತಾಳ, 
ಆಟತಾಳ, ಚೌತಾಳಗಳು ಲಯದ ಕಾಲಸೂಚಿಯಾಗಿ ಮುಂದುವರಿದು 
ಕ್ರಮೇಣ ಧ್ರುತಗತಿಗೆ ಏರುತ್ತವೆ. ಒಬ್ಬೊಬ್ಬ ಕಲಾವಿದನು ಮುಂದೆ 
ಬಂದು ತನ್ನ ವಾದ್ಯ ನುಡಿಸುತ್ತಾ ಮಂಡಿಯೂರುವುದು, ಬಾಗಿ 
ನಿಲ್ಲುವುದು, ಲಘು ತಿರುವಿನಿಂದ ಹೊರಳಿ ನಿಲ್ಲುವುದು ಮಾಡುತ್ತಾನೆ. 
ಹೀಗೆ ಕರಡೆ ಮಜಲಿನಲ್ಲಿ ಕರಡೆಯವನು ವೀರಗಾಲು ಹೊಡೆದರೆ, 


ಉತ್ತರ ಕರ್ನಾಟಕ ಜನಪದ ಕಲೆಗಳು ೯ 


ಡೊಳ್ಳು-ತಾಳದವರು ಸಂದರ್ಭಕ್ಕೆ ತಕ್ಕಂತೆ ಗತ್ತು ಬಾರಿಸುತ್ತಾ 
ಕುಣಿದಾಡುವರು. 


ಉತ್ತರ ಕರ್ನಾಟಕದಲ್ಲಿ ಮದುವೆ, ನಾಮಕರಣ, ತೇರು, ಜಾತ್ರೆ, 
ಉತ್ಸವ ಮೊದಲಾದ ಮಂಗಳ ಕಾರ್ಯಗಳಲ್ಲಿ, ವೀರಗಾಸೆ, ನಂದೀದ್ದಜ 
ಕುಣಿತಗಳಲ್ಲಿ, ಸಾರ್ವಜನಿಕ ವೇದಿಕೆ ಪ್ರದರ್ಶನಗಳಲ್ಲಿ ಕರಡೆ ಮೇಳವು 
ಬಳಕೆಯಾಗುತ್ತಿದೆ. ಒಟ್ಟಿನಲ್ಲಿ ಕರಡೆಮಜಲು ಸಮೂಹ ವಾದ್ಯಗೋಷ್ಠಿ. 
ಹಲವು ಬಗೆಯ ವಾದ್ಯಗಳು, ಹಲವು ಗತಿ-ಗತ್ತು ಹಾಗೂ 
ಪದಗತಿಗಳಿಂದ ಲಘುವಾಗಿ ನುಡಿಸುವ ಪ್ರಮುಖ 
ಕಲಾವಿಶೇಷವಾಗಿದೆ. ಹಿಂದೆ ಕರಡೆ ಮೇಳವನ್ನು ಯುದ್ಧದ 
ಸಂದರ್ಭಗಳಲ್ಲಿ ಸೈನಿಕರನ್ನು ಹುರಿದುಂಬಿಸುವುದಕ್ಕೆ ಬಳಸುತ್ತಿದ್ದರೆಂದು 
ತಿಳಿದುಬರುತ್ತದೆ. 

ಕೊಡದ ಕುಣಿತ 

ಬೆಳಗಾವಿ ಜಿಲ್ಲೆಯ ಮರಾಠಿ ಭಾಷಿಕರಲ್ಲಿ ರೂಢಿಯಲ್ಲಿರುವ 
ಕೊಡದ ಕುಣಿತವು ಮನರ೦ಜನಾ ಪ್ರಧಾನವಾದ ಕಲೆ. ಕೊಡ ಅಥವಾ 
ಬಿಂದಿಗೆಯನ್ನು ಕೈಗಳಲ್ಲಿ ಹಿಡಿದು ಬಾಯಿಯಿಂದ ಊದುತ್ತಾ 
ಕುಣಿಯುವುದರಿಂದ ಇದಕ್ಕೆ ಕೊಡದ ಕುಣಿತ ಎಂದು ಹೆಸರು 
ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸಿದ್ಧಿ ಹೆಂಗಸರು ಮತ್ತು ಉತ್ತರ 
ಕನ್ನಡ ಜಿಲ್ಲೆಯ ಆಗೇರರು, ಕೊಮಾರಪಂತ, ಹರಕಂತ, ಹಾಲಕ್ಕಿ 
ಒಕ್ಕಲಿಗರ "ಹೆ೦ಗಸ ರಲ್ಲಿ ಈ ಕುಣಿತ ರೂಢಿಯಲ್ಲಿದೆ. ಆದರೆ ಅಲ್ಲಿ 
ಕೂಡದ ಕುಣಿತ ಎನ್ನು _ವುದರ ಬದಲಾಗಿ ಪುಗಡಿ ಕುಣಿತ ಎಂದು 
ಕರೆಯುತ್ತಾರೆ. 

ಕೊಡದ ಕುಣಿತದಲ್ಲಿ ಯುವಕರು ಹೆಚ್ಚಾಗಿ ಪಾಲ್ಗೊಳ್ಳುತ್ತಾರೆ. 
ಸಮಪ್ರಾಯ ಇರುವ ಇಪ್ಪತ್ತರಿಂದ ಮೂವತ್ತು ಮಂದಿ ಕಲಾವಿದರು 


ದ 


೧೦ ಉತ್ತರ ಕರ್ನಾಟಕ ಜನಪದ ಕಲೆಗಳು 


ಒಂದೇ ಬಣ್ಣದ ಬನಿಯನ್‌ ಮತ್ತು ಚಡ್ಡಿ, ತಲೆಗೊಂದು ಬಣ್ಣದ ವತ್ತ 
ಕಾಲಿಗೆ ಗೆಜ್ಜೆ ಧರಿಸಿ ಕೈಯಲ್ಲಿ ಬರಿದಾದ ತ ತಾಮ್ರ ಇಲ್ಲವೆ ಬತಾ 
ಕೊಡ ಹಿಡಿದು, ಕೊಡಬನು ಬಾಯಿಯ ಹ ತಿರ ಓಡಿದು ಭೊಂ "ಜೊ 
ಎಂದು ಊದುತ್ತಾ ತಾಳಕ್ಕೆ ತಕ್ಷಂತೆ ಸುಣಿಯುತಾ ಇರೆ. ಡಡ 
ಮುಖ್ಯಸ್ಥನು ಮಧ್ಯೆ ನಿಂತು ಇಳ ಆಲೂದುತಾನೆ. ಕೊಳಲಿನ ನಾದದ 
ಗತ್ತು ಬದಲಾದಂತೆ" ಕುಣಿತದ ಗತ್ತೂ ಬದಲಾಗುತ್ತದೆ. 

ಕೊಡದ ಕುಣಿತದಲ್ಲಿ ಕೃಷ್ಣಲೀಲೆಗೆ ಸ ಸಂಬಂಧಿಸಿದ ಸನ್ನಿವೇಶಗಳ 
ಅಭಿನಯವಿದೆ. ಕೊಳಲೂದುತ್ತಿರುವ ಕೃಷ್ಣನ ಸತ್ತ ಕೊಡ. ಹೊತ್ತು 
ಗೋಪಿಕಾಸ್ತೀಯರು ಲಲ್ಲೆಗರೆಯುತ್ತಾ, ಮೋಹಿಸುತ್ತಾ ಮೋಹಕ 
ಲಾಲಿತ್ಯಷೌರ್ಣ ನರ್ತನ ನಡೆಸುವ ಕಲ್ಪನೆಯನ್ನು ತಂದು 
ಕೊಡುವುದುಂಟು. ಕಲಾವಿದರು ಮಂಡಲ ಸಾಕಾರದಲ್ಲಿ ನಿಂತು ಸುತುತ್ತಾ 
ಕುಣಿಯುವುದರ ಜೊತೆಗೆ ಎರಡು ಗುಂಪು ಗಳಾಗಿ ಪರಸ್ಪರ 
ಅಭಿಮುಖವಾಗಿ ನಿಂತು ಕುಣಿಯುವುದು ಮತ್ತು ಕುಳಿತು 
ಕುಣಿಯುವುದು ಹಾಗೆ ಕುಣಿಯುವಾಗ ಎಡಗಾಲು ಹೆಜ್ಜೆಯನ್ನು 
ಊರಿ, ಬಲಗಾಲು ಹೆಜ್ಜೆಯನ್ನು , ತುಸು ಹು ಕೈತ್ತಿ ಬೆನ್ನನ್ನು “ಬಾಗಿಸಿ 
ಬಿಂದಿಗೆಯನ್ನು ಊದುವುದು. ಮೇಲೆ" ಪಲ ಗಾಲನ್ನೂರಿ 
ಎಡಗಾಲನ್ನು "ಮೇಲಕ್ಕೆತ್ತಿ ಜು ಇತ್ಯಾದಿ ವರಸೆಗಳ ನ್ನು 
ಪ್ರದರ್ಶಿಸುತಾರೆ. ಕೊಡ ಹಿಡಿದು ಜಡೆ ಹೆಣೆ ಯುವುದೂ ಉಂಟು. 
ಗೆಜ್ಜೆಯ ನಾದದ ಜೊತೆಗೆ ಕೊಡದಿಂದ ಹೊರಹೊಮ್ಮುವ ಉಸಿರಿನ 
ಸದ್ದಿನ ಲಯವೂ ಸೇರಿ ಕುಣಿತಕ್ಕೆ ಕಳ ತಂದುಕೊಡುತ್ತದೆ. 


ಜಗ್ಗಲಿಗೆ ಮೇಳ 


ಜಗ್ಗಲಿಗೆ ಮೇಳವು "'ಶೇಷವಾಗಿ ಧಾರವಾಡ ಜಿಲ್ಲೆಯಲ್ಲಿ 
ಕಂಡುಬರುತ್ತದೆ. ಜಗ್ಗಲಿಗೆ ಎನ್ನುವಂಥದ್ದು ಸುಮಾರು ಐದು ಅಡಿ 
ಎತ್ತರದ ವೃತ್ತಾಕಾರದ. ಚರ್ಮವಾದ್ದ ಎತ್ತಿನಗಾಡಿಯ ಚಕ್ರದ ಕಬ್ಬಿಣದ 


FY 
ದುಂಡಾದ” ಪಟ್ಟಿಗೆ ಹದಗೊಳಿಸಿದ ಎತ್ತು ಎಮ್ಮೆ ಕೋಣಗಳ 


ಉತ್ತರ ಕರ್ನಾಟಕ ಜನಪದ ಕಲೆಗಳು ೧೧ 


ಚರ್ಮವನ್ನು ಚರ್ಮದ ದಾರಗಳಿಂದಲೇ ಬಿಗಿದು ಕಟ್ಟ 
ಸಿದ್ಧಗೊಳಿಸುತ್ತಾರೆ. ಈ ಚರ್ಮದ ಮೇಲೆ ವಿವಿಧ ಬಣ್ಣಗಳಿಂದ 
ವೈವಿಧ್ಯಮಯ ಚಿತ್ರಗಳನ್ನು ಬಿಡಿಸಿರುತ್ತಾರೆ. 





ಜಗ್ಗಲಿಗೆಯನ್ನು ರಣಹಲಿಗೆ ಎಂದೂ ಕರೆಯುತ್ತಾರೆ. ಈ 
ಹಲಿಗೆಯನ್ನು ಕೈಯಿಂದ ಎತ್ತಿ ಹಿಡಿದು ಬಾರಿಸಲು ಸ ಸಾಧ್ಯವಿಲ್ಲ. ನೆಲದ 
ಮೇಲೆ ಉರುಳಿಸುತ್ತಾ ಬಾರಿಸುತ್ತಾರೆ. ಜಗ್ಗಲಿಗೆ ಮೇಳದಲ್ಲಿ ಸುಮಾರು 
೧೫ ರಿಂದ ೨೦ ಮಂದಿ ಕಲಾವಿದರು ಪಾಲ್ಗೊಳ್ಳುತ್ತಾರೆ. ನಿಲುವಂಗಿ, 
ಕಚ್ಚೆ, ಧೋತರ ಧರಿಸಿ, ತಲೆಗೆ ರುಮಾಲು ಸುತ್ತಿ ಸೊಂಟಕ್ಕೆ ನಡುವಸ್ತ 
ಕಟ್ಟದ ಕಲಾವಿದರು ಚಕ್ಕಡಿ ಗಾಲಿಯಷ್ಟು ಸುತ್ತಳತೆಯುಳ್ಳ 
ಜಗ್ಗಲಿಗೆಗಳನ್ನು ಎಡಗೈಯಿಂದ ಉರುಳಿಸುತ್ತಾ ಬಲಗೈಯಿಂದ ತಾಳದ 
ವಿವಿಧ ಗತ್ತುಗಳಿಗೆ ಅನುಗುಣವಾಗಿ ಬಡಿಯುತ್ತಾರೆ. ಜಗ್ಗಲಿಗೆ 
ಬಾರಿಸುವಾಗ ಎಡಗೈ ಮತ್ತು ಬಲಗೈ ಎರಡೂ ಕ್ರಮಬದ್ಧವಾದ 


೧೨ ಉತ್ತರ ಕರ್ನಾಟಕ ಜನಪದ ಕಲೆಗಳು 


ನಡೆಯನ್ನುಳ್ಳವುಗಳಾಗಿರಬೇಕು. ಕ್ರಮ ತಪ್ಪಿದರೆ ವಾದ್ಯ ಉರುಳಿ 
ಹೋಗುತ್ತದೆ, ಇಲ್ಲವೆ ತಾಳ ತಪ್ಪುತ್ತದೆ. 


ಜಗ್ಗಲಿಗೆ ಮೇಳದ ಮುಖ್ಯಸ್ಥನು “ಕಣಿ' ಎಂದು ಕರೆಯುವ ಚಿಕ್ಕ 
ಹಲಗೆಯನ್ನು ಎಡಗೈಯಲ್ಲಿ ಹಿಡಿದು ಬಲಗೈಯಿಂದ ಬಾರಿಸುತ್ತಾನೆ. 
ಮುಖ್ಯಸ್ಥನು ಕಣಿಯನ್ನು ಬಾರಿಸುವಾಗ ಯಾವ ತಾಳಗಳನ್ನು 
ಅನುಸರಿಸುತ್ತಾನೋ ಅದೇ ತಾಳಗಳನ್ನು ಜಗ್ಗಲಿಗೆ ಬಡಿಯುವವರು 
ಅನುಸರಿಸುತ್ತಾರೆ. ಜಗ್ಗಲಿಗೆ ಮೇಳದಲ್ಲಿನ ಕಲಾವಿದರ ಕುಣಿತದ 
ಗತ್ತುಗಳು ಅಲಾವಿ ಕುಣಿತದ ಮತ್ತು ಹೆಜ್ಜೆ ಕುಣಿತದ ಗತ್ತುಗಳನ್ನು 
ಹೋಲುತ್ತವೆ. ಜಗ್ಗಲಿಗೆಗಳ ಸಾಮೂಹಿಕ ಬಡಿತವು ಕೇಳುಗರಲ್ಲಿ 
ರೋಮಾಂಚನವನ್ನು ಉಂಟುಮಾಡುತ್ತದೆ. ಕಲಾವಿದರು 
ವೀರಾವೇಶದಿಂದ ರಣಹಲಿಗೆಯನ್ನು ಬಡಿಯುತ್ತಾ, ಕುಣಿಯುತ್ತಾ 
ಚಲಿಸುತ್ತಿರುತ್ತಾರೆ. ಸರಸರ ಹರಿದಾಡುತ್ತಾರೆ. ಒಬ್ಬರ ಪಕ್ಕ ಒಬ್ಬರು, 
ಒಬ್ಬರ ಹಿಂದೆ ಒಬ್ಬರು ಅಡ್ಡಲಾಗಿ, ಎದುರು ಬದುರಾಗಿ, 
ತ್ರಿಕೋನಾಕಾರದಲ್ಲಿ ಹೀಗೇ ವಿವಿಧ ವಿನ್ಯಾಸಗಳಲ್ಲಿ ನಿಂತು 
ಬಡಿಯುವುದನ್ನು ಕಂಡಾಗ ಮೈನವಿರೇಳುತ್ತದೆ. ಜಗ್ಗಲಿಗೆಯನ್ನು 
ನಾಲ್ಕು ಜನ ಎತ್ತಿ ಹಿಡಿದು, ಅದರ ಮೇಲೆ ಮುಖ್ಯಸ್ಥನು ನಿಂತು 
ಕಣಿಯನ್ನು ಬಾರಿಸುವುದನ್ನು ನೋಡಲು ಬಲು ಚಂದ. 


ಜೋಗತಿ ಕುಣಿತ 


ಜೋಗತಿಯರು ಸವದತ್ತಿ ಎಲ್ಲಮ್ಮನ ದೇವರ ಗುಡ್ಡರು ಅಂದರೆ 
ಭಕ್ತರು. ಯಲ್ಲಮ್ಮನ ಮೂರ್ತಿಯನ್ನು ಇರಿಸಿರುವ ತುಂಬಿದ ಕೊಡ 
ಇಲ್ಲವೆ ಬುಟ್ಟಿಯನ್ನು ಹೊತ್ತುಕೊ೦ಡು ಯಲ್ಲಮ್ಮ ತಾಯಿಯ ಮಹಿಮೆ, 


ಉತ್ತರ ಕರ್ನಾಟಕ ಜನಪದ ಕಲೆಗಳು ೧೩ 


ಪವಾಡಗಳನ್ನು ಹೊಗಳುತ್ತಾ ಊರಿಂದೂರಿಗೆ ಸಂಚರಿಸುತ್ತಾರೆ. 
ಜೋಗತಿಯರು ಹೊರುವ ಬುಟ್ಟಿಯನ್ನು "ರುಗ' ಎಂದು 
ಕರೆಯುತ್ತಾರೆ. ರುಗವನ್ನು ತಲೆಯ ಮೇಲೆ ಹೊತ್ತು ತಿರುಗುವುದರಿಂದ 
ಜೋಗತಿಯರು ಎನ್ನುತ್ತಾರೆ. 





ಜೋಗತಿಯರು ಯಲ್ಲಮ್ಮ ದೈವ ಸಂಪ್ರದಾಯದ ಪಸಾರಕರು. 
ಹಿರಿಯ ಜೋಗತಿಯರಲ್ಲಿ ಸ್ತ್ರೀಯರು ಮತ್ತು ಪುರುಷರು ಇಬ್ಬರೂ 
ಇರುತ್ತಾರೆ. ಜೋಗತಿಯರಲ್ಲಿ ರುಗ ಹೊತ್ತ ಜೋಗತಿಯರು, ಕೊಡ 
ಹೊತ್ತವರು, ಚೌಡಿಕೆ ಜೋಗಿಗಳು ಎಂದು ಮೂರು ವಿಧಗಳಿವೆ. ಬಿಳಿ 
ಸೀರೆ, ಕೈಯಲ್ಲಿ ಜಾಗಟೆ ಇಲ್ಲವೆ ಕರಡಿ ಕೂದಲಿನ ಚೌರಿ, ಕೊರಳಲ್ಲಿ 
ಕವಡೆ ಸರ, ಕಾಲಿಗೆ ಗೆಜ್ಜೆ, ಹಣೆಗೆ ಅಗಲವಾದ ಕುಂಕಮ, ಅರಿಶಿಣ, 
ಭಂಡಾರ, ಮುಡಿಯ ತುಂಬಾ ಹೂವು, ತಲೆಯ ಮೇಲೆ ಯಲ್ಲಮ್ಮನ 
ರುಗ ಅಥವಾ ಹಡ್ಡಗೆ ಅಥವಾ ಯಲ್ಲಮ್ಮನ ಮೂರ್ತಿ ಇರುವ 


೧೪ ಉತ್ತರ ಕರ್ನಾಟಕ ಜನಪದ ಕಲೆಗಳು 


ನವಿಲುಗರಿ ಬಣ್ಣದ ವಸ ಸದಿ೦ದ « ಅಲಂಕರಿಸಿದ ನೀರು ತುಂಬಿದ ಕೊಡ 
ಇವಿಷ್ಟೂ ಜೋ ಗತಿಯರ ವೇಷಭೂಷಣಗಳು. 


ಜೋಗತಿಯರು ಸಾಮಾನ್ಯವಾಗಿ ತಲೆಯ ಮೇಲಿನ 
ರುಗವನ್ನಾಗಲಿ, ಕೊಡವನ್ನಾಗಲಿ ಕೈಗಳಲ್ಲಿ ಹಿಡಿಯುವುದಿಲ್ಲ. 
ಏಳುವಾಗ, ಕೂಡುವಾಗ, ನಡೆದಾಡುವಾಗ, ಕುಣಿಯುವಾಗ ಹೀಗೆ 
ಎಲ್ಲಾ ಸಂದರ್ಭಗಳಲ್ಲೂ ಅದು ದೇಹದ ಒಂದು ಅ೦ಗವೇ ಆಗಿದೆ 
ಎನ್ನುವಷ್ಟ ಷ್ಷರಮಟ್ಟಿಗೆ ಸಮತೋ ಲನದಲ್ಲಿರುತ್ತದೆ. ಜೋಗತಿಯರು ತಮ್ಮ 
ಕುಣಿತವನ್ನು ಜೋಗಾಡುವುದು, ಜೊ ೀಗೇರಾಟ ಎಂದು 
ಕರೆಯುತ್ತಾರೆಯೇ ಹೊರತು ಕುಣಿತ ಎಂದು ಕರೆದುಕೊಳ್ಳುವುದಿಲ್ಲ. 


ಜೋಗತಿಯರ ಕುಣಿತಕ್ಕೆ ಚೌಡಿಕೆ, ತುಂತುಣಿ, ಸಂಬಾಳ 
ಹಿಮ್ಮೇಳದ ವಾದ್ಯಗಳು. ಜೋಗತಿಯರ ಕುಣಿತದಲ್ಲಿ ವೇಗವಿದೆ, 
ರಭಸವಿದೆ, ಹೆಜ್ಜೆಗಳು ತಟತಟನೆ ಬದಲಾಗುತ್ತಿರುತ್ತವೆ. ಅವರು 
ಕುಣಿಯುವ, ಗಿರಕಿ ಹೊಡೆಯುವ ವಾಲಾಡುವ ರಭಸಕ್ಕೆ ರುಗಕ್ಕೆ 
ಕಟ್ಟಿದ ಅಥವಾ ಕೊಡಕ್ಕೆ ಅಲಂಕರಿಸಿದ ವಸ್ತ್ರ ಹೂಮಾಲೆಗಳು 
ಸುತ್ತಲೂ ತಿರುಗುತ್ತಾ ಸು6ದರ ದೃಶ್ಯವೊ೦ದನು ಕಲ್ಪಿಸುತ್ತವೆ. 
ಒಬ್ಬರಿಗಿ೦ತ ಹೆಚ್ಚು" ಜೋಗತಿಯರು ಕುಣಿಯುವಾಗಲಂತೂ 
ಸ್ಪರ್ಧಾತ್ಮಕ ಕುಣಿತ "ಏರ್ಪಡುತ್ತದೆ. ಕುಣಿತದ ಜೊತೆಗೆ ಯಲ್ಲಮ್ಮನ 
ಹೊಗಳಿಕೆಯ ಪದಗಳನ್ನು ಹಾಡುತ್ತಾರೆ. ಜೋಗತಿಯರ ಕುಣಿತದಲ್ಲಿ 
ಜೋಗತಿಯರಿಗೆ ದೇವಿಯು ಮೈದುಂಬುವುದುಂಟು. ಜೋಗತಿಯರು 
ಕುಣಿಯುತ್ತಾ ತಲೆಯ ಮೇಲಿನ ಕೊಡವಾಗಲಿ, ರುಗವಾಗಲಿ ಕೆಳಗೆ 
ಬೀಳದಂತೆ ನೆಲದ ಮೇಲಿರಿಸಿದ ನಾಣ್ಯ, ರೂಪಾಯಿ ನೋಟುಗಳನು 
ಕಣ್ಣಿನ ರೆಪ್ಪೆ. ಬಾಯಿಯಿಂದ ತೆಗೆಯುವ ಚಮತ್ಕಾರಗಳನ್ನು 
ಮಾಡುತ್ತಾರೆ. 


ಉತ್ತರ ಕರ್ನಾಟಕ ಜನಪದ ಕಲೆಗಳು ೧೫ 


ಡೊಳ್ಳಿನ ಕೈಪೆಟ್ಟು 

"ದಿಲ್ಲಿಗೆ ಹೋದರು ಡೊಳ್ಳಿಗೆ ಸ ಫು" ಎನ್ನುವ ಗಾದೆ ಇದೆ. 
ಕರ್ನಾಟಕದಾದ್ಯಂತ ಡೊಳ್ಳು ಮೇಳಗಳು ಕುಣಿತದೊಂದಿಗೆ 
ಪ್ರದರ್ಶನಗೊಳ್ಳುತ್ತವೆ. ಆದರೆ ಧಾರವಾಡ, ಬಾಗಲಕೋಟೆ ಜಿಲ್ಲೆಗಳಲ್ಲಿ 
ಡೊಳ್ಳನ್ನು ಕುಣಿಯುತ್ತಾ ಬಾರಿಸುವುದರೊಂದಿಗೆ ಡೊಳ್ಳಿನ "ಮೇಲೆ 
ಕೈಪೆಟ್ಟು ಹಾಕುತ್ತಾ ಅದನ್ನು ತಾಳವನ್ನಾಗಿ ಬಳಸಿಕೊಂಡು ಡೊಳ್ಳಿನ 
ಪದಗಳನ್ನು ಹಾಡುವ ಸಂಪ್ರದಾಯವೂ ಇದೆ. ಇದನ್ನು ಡೊಳ್ಳಿನ 
ಕೈಪೆಟ್ಟು ಎಮದು ಕರೆಯುತ್ತಾರೆ. ಡೊಳ್ಳಿನ ಪದಗಳಲ್ಲಿ ಉತ್ತಮ 
ಸಾಹಿತ್ಯಾಂಶವು ಅಡಗಿದೆ. ತಂಡದ ನಾಯಕ ಡೊಳ್ಳಿನ ಮೇಲೆ ಕೈಪೆಟ್ಟು 
ಹಾಕುತ್ತಾ ಪದ ಹೇಳಲಾರಂಭಿಸಿದರೆ ಉಳಿದವರು ಅದನ್ನು 
ಪುನರುಚ್ಛರಿಸು ತ್ತಾರೆ. 


ಶಿವನೆ ನಮ್ಮಯ ದೇವರು ಬಂದಾವ ಬನ್ನಿರೇ 
ಸ್ವಾಮಿ ನಮ್ಮಯ ದೇವರು ಬಂದಾವ ಬನ್ನಿರೇ 


ಎಂಬ ಪಲ್ಲವಿಯೊಡನೆ ಆರಂಭವಾಗುವ ಡೊಳ್ಳಿನ ಪದಗಳಲ್ಲಿ ಬಿಡಿ 
ಹಾಡುಗಳಷ್ಟೇ ಅಲ್ಲದೆ ಮೈಲಾರ ಲಿಂಗನ ಕಥೆ, ಹಾಲುಮತ ಪ ಪುರಾಣ, 
ಮಾರ್ಕ೦ಡೇಯ ಚರಿತ್ರ. ನಿಂಬೆಕ್ಕನ ಪದ, ಪಾಂಡವರ ಪದ, 
ತಿರುನೀಲಕ೦ಠ, ಬೀರಲಿಂಗೇಶ್ವರನ ಪದ, ರೇವಣಸಿದ್ದೇ ಶ್ವರ, 
ಮಾಳಪ್ಪ-ದ್ಯಾಮವ್ವ ಮುತಾದ ಪೌರಾಣಿಕ ಮತ್ತು ಭಕ್ತಿ ಪ್ರಧಾನ 
ಕಥೆಗಳನ್ನು ಹಾಡುತ್ತಾರೆ. ಗದ್ಯಪದ್ಯ ಮಿಶ್ರಿತವಾದ `ಚಂಷೊಶೈೆಲಿಯ 
ಕಥಾನಕಗಳ ಹಾಡುಗಾರಿಕೆ ಸೊಗಸಾಗಿರುತ್ತದೆ. 


೧೬ ಉತ್ತರ ಕರ್ನಾಟಕ ಜನಪದ ಕಲೆಗಳು 


ದಟ್ಟೀ ಕುಣಿತ 


ಬೆಳಗಾವಿ ಜಿಲ್ಲೆಯಲ್ಲಷ್ನೇ ಕಂಡುಬರುವ ದಟ್ಟೀಕುಣಿತ ಅಥವಾ 
ದಟ್ಟಿಯಾಟವು ಅದ್ವಿತೀಯ ಸಾಧನೆಯ ಕಸರತ್ತುಗಳಿಂದ. ಕೂಡಿದ 
ಕಲಾಪ್ರಕಾರ. ಶುಂಭ-ನಿಶುಂಭ ಮತ್ತು ಮಹಿಷಾಸುರರ ಸಂಹಾರಕ್ಕಾಗಿ 
ದುರ್ಗೆಯ ಅವತಾರ ತಾಳಿದ ಪಾರ್ವತಿಯು ದಟ್ಟ ತೊಟ್ಟು 
ನರ್ತಿಸುತ್ತಾ ರಾಕ್ಷಸ ಸ೦ಹಾರ ಮಾಡಿದ್ದರ ಸಂಕೇತವಾಗಿ ದಟ್ಟೀ ಕುಣಿತ 
ರೂಢಿಗೆ ಬಂದಿತೆಂಬುದು ಕಲಾವಿದರ ಅಭಿಪ್ರಾಯ. ಉತ್ತರ 
ಕರ್ನಾಟಕದ ಕುರುಬ ಸಮುದಾಯವು ತಮ್ಮ ಕುಲದೈವವಾದ 
ಬೀರಪ್ಪನ ಆರಾಧನೆಯ ಅಂಗವಾಗಿ ದಟ್ಟಿ ಕುಣಿತವನ್ನು 
ಪ್ರದರ್ಶಿಸುವುದುಂಟು. 

ಸಾಮಾನ್ಯವಾಗಿ ಹತ್ತರಿಂದ ಹದಿನಾರು ಮಂದಿ ಕಲಾವಿದರು 
ಪಾಲ್ಗೊಳ್ಳುವ ಈ ಕುಣಿತದಲ್ಲಿ ನಾಲ್ಕರಿಂದ ಆರು ಮಂದಿ 


ಆ ಇರ್ತಾ- 





ಉತ್ತರ ಕರ್ನಾಟಕ ಜನಪದ ಕಲೆಗಳು ೧೭ 


ವಾದ್ಯಮೇಳದವರಿರುತ್ತಾರೆ. ಉಳಿದವರೆಲ್ಲಾ ಕುಣಿತದವರು. ಕೆಂಪು 
ನಿಲುವಂಗಿ ಧರಿಸಿ, ಕೆಂಪು ಇಜಾರ ಇಲ್ಲವೆ ಪೈ ೈಜಾಮ ತೊಟ್ಟಿರುತ್ತಾರೆ. 
ನಡುವಿಗೆ ನಡುಕಟ್ಟು, ತಲೆಗೆ ಸುಂ ಅಂಗಿಯ ಮೇಲೆ 
ಕುತ್ತಿಗೆಯಿಂದ ಇಳಿಬಿಟ್ಟ ಕೆಂಪಂಚಿನ ದೊಡ್ಡ ದಡಿ ಧೋತರ, ಕೈಗಳಲ್ಲಿ 
ಉದ್ದನೆಯ ವಸ್ತ್ರ ಕಾಲಲ್ಲಿ ಗೆಜ್ಜೆ, ಕೊರಳಲ್ಲಿ ಸರಮಾಲೆ, ಮುಖಕ್ಕೆ 
ಅರಿಶಿಣ ಭಂಡೌರ ಇವಿಷ್ಟೂ “ ಹುಣಿತದವರ ವೇ ಷಭೂಷಣಗಳು. 
ವಾದ್ಯಗಾರರು ದಿನನಿತ್ಯದ ಉಡುಪಿನಲ್ಲಿರುತ್ತಾರೆ. ಕೈಪಟ, ತ ತಾಳ ಮತ್ತು 
ಗುಮಿಕಿ, ಶಹನಾಯ್‌" ಹಿಮ್ಮೇಳದ ವಾದ್ಯಗಳು. "ಇವುಗಳ ಜೊತೆಗೆ 
ಮತ್ತೆರಡು ದೊಡ್ಡ ಕಂಚಿನ ತಾಳಗಳಿರುತ್ತವೆ. ಕೈಪಟ ಎಂದರೆ ಸಣ್ಣ 
ಪ್ರಮಾಣದ ಡೊಳ್ಳು. ಗುಮಿಕಿ ಎಂದರೆ ಹೂಜಿಯಾಕಾರದ ಮಣ್ಣಿನ 
ಮಡಿಕೆಯ ಬಾಯಿಗೆ ಚರ್ಮದ ಹೊದಿಕೆ ಹೊದಿಸಿ ಸಿದ್ಧಪಡಿಸಿದ 
ವಾದ್ಯ. ಕರಾವಳಿ ಭಾಗದಲ್ಲಿ ಕಂಡುಬರುವ ಗುಮಟೆ ವಾದ್ಯವನ್ನು 
ಹೋ ಲುವಂಥದ್ವು 
ದಟ್ಟೀ ಕುಣಿತದಲ್ಲಿ ಹಿಮ್ಮೇಳದ ವಾದ್ಯಗಳೇ ಕುಣಿತದ ಸ್ಫೂರ್ತಿ 
ಮತ್ತು ಶಕ್ತಿ ಕೈಪಟ, ತಾಳ, ಸನಾದಿಗಳ ಗತ್ತಿಗೆ ತಕ್ಕಂತೆ ಕಲಾವಿದರು 
ಒಂದು ಸಾಲು ಇಲ್ಲವೆ ಎರಡು ಸಾಲುಗಳಲ್ಲಿ: ನಿಂತು" ಎಲ್ಲರೂ ಒಂದೇ 
ಪ್ರಕಾರವಾಗಿ ಹೆಜ್ಜೆ ಇಡುತ್ತ. ಹಾರುತ್ತ, ಕುಣಿಯುತ್ತ, ಕೂಡುತ್ತ, ಕಾಲು 
ಜಾಡಿಸುತ್ತ, ಬಾಗುತ್ತ, ಬೀಗುತ್ತ ಕುಣಿಯಲಾರಂಭಿಸುತ್ತಾರೆ. ವಸ್ತ್ರ 
ಹಿಡಿದ ಕೈಗಳನ್ನು ವಿವಿಧ ಆಕಾರಗಳಲ್ಲಿ, ವಿಭಿನ್ನ ರೀತಿಯಲ್ಲಿ ಬೀಸು ತ್ತೆ 
ಎಡಕ್ಕೆ ನಡೆ ಬಲಕ್ಕೆ ಎರಡ್ಡೆಜ್ಜಿ, "ಮುಂದಕ್ಕೆ ಮೂರ್ಹೆಜ್ಜಿ ಜಿಗಿದು. 
ಗಿನ ತಿರುಗಿ ಕುಳಿತು, "ಚಕ್ಕನೆ "ಮೇಲೆದ್ದು ಹಂದೆ ಸರಿದು, ಒಮ್ಮೆಲೆ 
ಕಾಲು ಮೇಲೆ ಮಾಡಿ ಹಿಂದಕ್ಕೆ ಮುಂದಕ್ಕೆ ೮ ಸಾಗ ಹೊಡೆಯುವುದು 
ಇತ್ಯಾದಿ ತಸರತ್ತುಗಳನ್ನು ಪ್ರದರ್ಶಿಸು ತ್ತಾರೆ. ಕೈಪಟ ವಾದನ 
ತೀವಗತಿಯಲ್ಲಿದ್ದಾಗ ಕಲಾವಿದರ ಕುಣಿತವೂ ಕ್ರೀವುಗೊಳ್ಳುತ್ತದೆ. ದಟ್ಟ 


೧೮ ಉತ್ತರ ಕರ್ನಾಟಕ ಜನಪದ ಕಲೆಗಳು 


ಕಲಾವಿದರು ತೋರುವ ವಿಶೇಷ ಕಸರತ್ತಿನ ಚಮತ್ಸಾ ನರಗಳು 
ರೋಮಾಂಚನಿ 'ಕಾರಿ ಯಾದುವುಗಳು. ತಲೆಯ ಮೇಲೆ ದೀಪ 
ಆರತಿಗಳನ್ನು ಹೊತ್ತು ಮರದ ಉರುಳು ದಿಮ್ಮಿಯ ಮೇಲೆ ನರ್ತಿಸುತ್ತ 
ಎತ್ತರಕ್ಕೆ ಜೋಡಿಸಿಟ್ಟ. ಮರದ ಹಲಗೆಯನು ಏರುವುದು ಪ್ರೇಕ್ಷಕರನ್ನು 
ನಿಬ್ಬೆರಗಾಗಿಸು ತ್ತದೆ. "ರಾತ್ರಿಯ ಹೊತ್ತಿನಲ್ಲಿ. ಪಂಜು ಹೊತ್ತಿಸಿಕೊಂಡು 
ಕುಣಿಯುವ ನುಣಿತವಂತೂ ವರ್ಣಿಸಲು ಅಸದಳವಾದುದು. ದಟ್ಟೀ 
ಕುಣಿತದ ಕಲಾವಿದರು ತಮ್ಮ ಸಾಮರ್ಥ್ಯಕ್ಕನುಸಾರವಾಗಿ 
ವೈವಿಧ್ಯಮಯ ಕಸರತ್ತುಗಳನ್ನು ಪ್ರದರ್ಶಿಸುತ್ತಾರೆ. 


'ದುಮ್ಮಾಲಿ ಮೇಳ 


ಉತ್ತರ ಕರ್ನಾಟಕದ ಭೊ ಸಂ ಜನಾಂಗದಲ್ಲಿ ರೂಢಿಯಲ್ಲಿರುವ 
ಜನಪದ RS "ದಿಮ್ಮಿ ಮೇಳ'. "ಶಿವಭಜನೆ' ಎಂಬ ಹೆಸರೂ 
ಇದ ದೆ. ದಿಮ್ಮಿ ವಾದ್ಯಗಳನ್ನು ಹಿಡಿದು ಹಾಡಿ ಕುಣಿಯುವುದರಿಂದ 


ಇದು. ದುಮ್ಮಾಲಿ ಮೇಳ ವಾಗಿದೆ. ಕಬ್ಬಿಣದ ಬಳೆಗೆ ಹದಗೊಳಿಸಿದ 
ಎಳೆಯ ಖಾ ಚರ್ಮವನ್ನು ಬಿಗಿದು ಭದ್ರಪಡಿಸಿ 
ಸಿದ್ಧಪಡಿಸಿದ ವಾದ್ಯವೇ ದಿಮ್ಮಿ ಈ ದಿಮ್ಮಿಯನ್ನು ತಾಡಿಸುವ ಕಡ್ಡಿಗೆ 
ಕೊಳಪ ಎಂದು ಕರೆಯುತ್ತಾರೆ. ವಂಶಪಾರಂಪರ್ಯವಾಗಿ ಬೆಳೆದು 
ಬಂದಿರುವ ಈ ಮೇಳವು ದೈವೀ ಆರಾಧನೆಯ ಕಲೆ ಎನಿಸಿಕೊಂಡಿದೆ. 
ಪ್ರತಿನಿತ್ಯ ಸಂಜೆ ಕಲಾವಿದರು ಆರಾಧ್ಯದೇವತೆ ಮುರುಗಮ್ಮ ಗುಡಿಯ 
ಮುಂದೆ ಸೇರಿ ದೇವಿ ಸಮ್ಮುಖದಲ್ಲಿ ದಿಮ್ಮಿ ವಾದ್ಯದೊಂದಿಗೆ 
ಹಾಡಿಕೊಂಡು ಕುಣಿಯುತ್ತಾರೆ. ಹಬ್ಬ ಹರಿದಿನ, ಜಾತ್ರೆ-ಉತ್ತವಗಳಲ್ಲಿ 
ಪ್ರದರ್ಶಿತಗೊಳ್ಳುವ ಈ ಕುಣಿತದಲ್ಲಿ ೧೦-೧೨ ಮಂದಿ 
ಪಾಲ್ಗೊಳ್ಳುವರು. ಪ್ರತಿಯೊಬ್ಬರೂ ದಿಮ್ಮಿಯನ್ನು ಹಿಡಿದಿರುತ್ತಾರೆ. 

ಲಾವಿದರು ಕಾಲಿಗೆ ಗೆಜ್ಜೆ ಕಟ್ಟಿ ಬಿಳಿ ಸಮವಸ್ತ್ರ ಧರಿಸಿದ್ದರೆ. ತಂಡದ 
ನಾಯಕನು ಇದರೊಂದಿಗೆ 'ಜರೀ ಬಟ್ಟೆಯ” ಬಣ್ಣದ ಪಟ್ಟಿಯನ್ನು 


ಉತ್ತರ ಕರ್ನಾಟಕ ಜನಪದ ಕಲೆಗಳು ೧೯ 


ಭುಜದಿಂದ ಸೊಂಟಕ್ಕೆ ಚನನ ಕಟ್ಟಕೊಂಡಿರುತ್ತಾನೆ. ಈತನೇ 
ಮೇಳದ ನಿರ್ದೇಶಕ. ಒಬ್ಬನು ಸಿ (ಪ ಷ ದರಿಸಿ ಕುಣಿಯುತ್ತ ತಮಾಷೆ 
ಮಾಡುವನು. ನಾಯಕ" ಹ ಈ ಹೆಣ್ಣು ವೇಷಧಾರಿ 
ರಾಧೆಯಾಗಿರುತಾ 

ಕಲಾವಿದರು ಕೈಯಲ್ಲಿ ದಿಮ್ಮಿ ವಾದ್ಯ ಹಿಡಿದು ವೃತ್ತಾಕಾರವಾಗಿ 
ನಿಲ್ಲುತ್ತಾರೆ. ದಿಮ್ಮಿಯನ್ನು " ಹೊಟ್ಟಿಗೆ ಕಟ್ಟಿಕೊಂಡ ನಾಯಕ ಎರಡು 
ಕೈಗಳಿಂದಲೂ ದಿಮ್ಮಿಯನ್ನು ಬಾರಿಸುತ್ತ ಉಳಿದವರಿಗೆ ನಿರ್ದೇಶನ 
ನೀಡುತ್ತಾನೆ. ಉಳಿ ದ” ಕಲಾ ಏದರು ವಾದ್ಯದ ಗತ್ತಿಗೆ ತಕ್ಕಂತೆ ಹೆಜ್ಜೆ 
ಹಾಕುತ್ತಾ ಹಾಡುವರು. ಈ ಹೆಜ್ಜೆಗಳಲ್ಲಿ ಲೇಜಿಮ್‌ ಹೆಜ್ಜೆ. ಶವಪಾತ 
ಕುದುರೆ "ಹೆಜ್ಜೆ, ಸು ಸುಲಾರ್ಷದ ಹೆಜ್ಜ ಇತ್ಯಾದಿ ಹತ್ತಾರು "'ಗತ್ತುಗಳಿವೆ. 
ಹಾಡುಗಳಲ್ಲಿ ಮುರುಗಮ್ಮನ ಸ್ತುತಿ ಇದೆ. ದುಮ್ಮಾಲಿ ಮೇಳವು 
ಗುಲಬರ್ಗಾ ಜಿಲ್ಲೆಯಲ್ಲಿ ಪ್ರಚಲಿತದಲ್ಲಿರುವ ಕಲೆ. 


ಪುರವಂತಿಕೆ 


ಧಾರವಾಡ, ಹುಬ್ಬಳ್ಳಿ, ಗದಗ್‌, ರಾಣಿಬೆನ್ನೂರು, ಹಾವೇರಿ 
ಜಿಲ್ಲೆಗಳಲ್ಲಿ ಪ್ರಚಲಿತದಲ್ಲಿರುವ ಪುರವಂತಿಕೆಯು ಶೈವ ಸ 
ಸೇರಿದ ವಿಶಿಷ ಷವಾದ ಧಾರ್ಮಿಕ ಕುಣಿತ. ವೀರಭದ್ರನ ವೀರಾವೇಶ 
ಮಹತ್ವವನ್ನು ವೈ ಭವೀಕರಿಸುವ ದೈವಿಕ ಆಚರಣೆಗಳು ba 
ರೂಪದಲ್ಲಿ ಬೆಳೆದು ಬಂದಿವೆ. ಪುರವಂತರ ವೇಷಭೂಷಣಗಳೂ ಸಹ 
ರುದ್ರ ರಮಣೇಯವಾದುವು. ಪುರವಂತಿಕೆಯ ಕುಣಿತದವರನ್ನು 
ಪುರವಂತರೆಂದು ಕರೆಯುತ್ತಾರೆ. ರಣಗೂದಲ ಚೌರಿ, ಕಾವಿ 
ರುಮಾಲು, ಕೆ೦ಪು ಅಥವಾ ಕಾವಿ ಅಂಗಿ, ಪಂಚಮುದ್ರೆಗಳು, 
ರುದ್ರಾಕ್ಷಿಯ ಸರಗಳು, ತೋಳುಕಟ್ಟುಗಳು, ಮಣಿಕಟ್ಟುಗಳು. ನಡುವಿಗೆ 
ಹಿತ್ತಾಳೆಯ ರುಂಡಮಾಲೆಗಳ ಸಾಲು, ಹಣೆಯಲ್ಲಿ ವಿಭೂತಿ, 
ಶ್ರೀಗಂಧದ ಬಟ್ಟು, ನಾಗಾಭರಣ, ಕೈಯಲ್ಲಿ ಕತ್ತಿ, ವಿವಿಧ 


೨೦ ಉತ್ತರ ಕರ್ನಾಟಕ ಜನಪದ ಕಲೆಗಳು 


ಉದ್ದಳತೆಗಳುಳ್ಳ ಬೆಳ್ಳಿ ಇಲ್ಲವೆ ತಾಮ್ರದ ಶಸ್ತ ಸ್ವಗಳು, ಎದೆಯ ಮೇಲೆ 
ವೀರಭದ್ರ ದೇವರ "ಹಲಗೆ ಇವಿಷ್ಟೂ ಮೆರವಂತಿಕೆ ಕಲಾವಿದರ 
ವೇಷಭೂಷಣಗಳು. 

ಶಹನಾಯಿ, ಸಮಾಳಗಳ ವಿವಿಧ ಗತ್ತುಗಳನ್ನು ಅನುಸರಿಸಿ 
ವೀರಾವೇಶದಿಂದ ಕೇಕೆ ಹಾಕುತ್ತಾ ಕುಣಿಯುತ್ತಾರೆ. ಮಧ್ಯೆ ಮಧ್ಯೆ 





ವೀರಭದ್ರನ ಪರಾಕ್ರಮವನ್ನು ವರ್ಣಿಸುತ್ತಾ ಒಬ್ಬ ಕಲಾವಿದ 
ಸಾಭಿನಯವಾಗಿ ಒಡಬು ಹೇಳುತ್ತಿದ್ದರೆ, ಇನ್ನೊಬ್ಬ "ಖಡೆ ಖಡೇ ಭಲರೆ 
ಆಹಾ' ಎನ್ನುತ್ತಾ ವರ್ಣನೆಯ ಕಥನಕ್ಕೆ ಸ್ಫೂರ್ತಿ ನೀಡುತ್ತಿರುತ್ತಾನೆ. 
ಒಡಪುಗಳ ಪ್ರತಿಯೊಂದು ಸಾಲಿಗೂ ಸಮಾಳ ದನಿ ನೀಡುತ್ತಿರುತ್ತದೆ. 
ಹುರವಂತರು ಬಿರುಸಾದ ಹೆಜ್ಜೆ ಹಾಕುತ್ತಾ ಕುಣಿಯಲಾರಂಭಿಸುತ್ತಾರೆ. 
ಈ ಕುಣಿತದಲ್ಲಿ ಸಮರಾವೇಶವಿದೆ, ವೀರತ್ವದ ಪೌರುಷವಿದೆ, ರೌದ್ರತೆ 
ಇದೆ. 


ಉತ್ತರ ಕರ್ನಾಟಕ ಜನಪದ ಕಲೆಗಳು ೨೧ 


ಪುರವಂತರ ಕಲಾಪ್ರದರ್ಶನದಲ್ಲಿ ಕಂಡುಬರುವ 
ಶಸ್ತಪವಾಡಗಳು ಪ್ರೇಕ್ಷಕರ ಎಡೆ ಜಲ್ಲೆನಿಸು ುವಂತಿರುತ್ತವೆ. ದೇಹದ 
ವಿವಿಧ ಜ್‌ 'ಶಸ್ತ್ರಗಳನ್ನು ಚುಚ್ಚಿಕೊಂಡು ಕುಣಿಯುವುದೇ 
ಶಸ್ತಪವಾಡ . ಫಣಿ ಶಸ, ಸಟ ಶಸ್ತ್ರ , ಕಂಠ ಶಸ್ತ್ರ ಗುಪ್ತ ಶಸ್ತ ಹೀಗೆ 
ಹತ್ತಾರು ಬಗೆಯ ಶಸ ಪವಾಡಗಳನ್ನು ನಡೆಸುತ್ತಾರೆ. “ಕಲೌವಿದರು 
ಎದುರು ಬದುರಾಗಿ ನಂತು ಪರಸ್ಪರರ ತುಟಿ-ನಾಲಿಗೆಗಳನ್ನು 
ಶಸ್ತ್ರಗಳಿಂದ ಬಂಧಿಸಿಕೊಳ್ಳುವುದು, ದಾರವನ್ನು ಹೊಟ್ಟೆಯ ಚರ್ಮದ 
ಮೊಲಕ ಒಳ ತೂರಿಸಿ ಹೊರತೆಗೆಯುವುದು "ಇತ್ತಾ ಖದಿಗಳನ್ನು 
ನಡೆಸುತ್ತಾರೆ. ಕುಲದೈವವಾದ ವೀರಭದ್ರನ "ಸಾಹಸ. 
ವೀರಾವೇಶಗಳನ್ನು ಒಡಬು ಮತ್ತು ಕುಣಿತಗಳ ಮೂಲಕ ಪ್ರದರ್ಶಿಸುವ 
ಪುರವಂತಿಕೆ ಕುಣಿತವು ಶಸ್ತ್ರ ಪವಾಡಗಳಿಂದ ಹೊರತಾದರೆ 
ಆರೋಗ್ಯಕರ. ಪ್ಪ 


ಸ 


(೬ 


ಬಹುರೂಪಿಗಳು 

ಬಹುರೂಪಿಗಳನ್ನು ಹಗಲುವೇಷಗಾರರು ಎಂದು ಕರೆಯುತ್ತಾರೆ. 
ಕರ್ನಾಟಕದಲ್ಲಿ ಹಗಲುವೇಷ ಹಾಕುವ ಬುಡ್ಗಜ೦ಗಾಲು ಜನಾಂಗವು 
ರಾಯಚೂರು, ಗುಲಬರ್ಗಾ, ಬಳ್ಳಾರಿ, ಕೋಲಾರ, ಚಿತ್ರದುರ್ಗ 
ಜಿಲ್ಲೆಗಳಲ್ಲಿ ಹೆಚ್ಚಾಗಿಯೂ, ಬಿಜಾಪುರ, ಧಾರವಾಡ, ಬೆಳಗಾವಿ, 
ತುಮಕೂರು, ಹಾಸ ಸನ, ಶಿವಮೊಗ್ಗ, ಬೆ೦ಗಳೂರು ಜಿಲ್ಲೆಗಳಲ್ಲಿ 
ವಿರಳವಾಗಿಯೂ ಕಂಡುಬರುತ್ತದೆ. 

ಬಹುರೂಪಿಗಳು ಹಗಲಿನಲ್ಲಿ ವೇಷಗಳನ್ನು ಧರಿಸಿಕೊಂಡು 
ಮೂರು ದಿನ, ಐದು ದಿನ, ಏಳು ದಿನ, ಒಂಭತ್ತು ದಿನ ಹೀಗೆ 
ಯಾವುದಾದರೊಂದು ಅವಧಿಯನ್ನು ನಿಗದಿಪಡಿಸಿಕೊಂಡು 
ಊರಾಡಲು ಹೋಗುತ್ತಾರೆ. ದಿನನಿತ್ಯ ವೈವಿಧ್ಯಮಯ ವೇಷಗಳನ್ನು 
ಧರಿಸಿಕೊಂಡು ಮನೆ ಮನೆಗಳಿಗೆ ಭಿಕ್ಷೆಗಾಗಿ ೋಗುವುದುಂಟು. 


೨೨ ಉತ್ತರ ಕರ್ನಾಟಕ ಜನಪದ ಕಲೆಗಳು 


ಸಾಮಾನ್ಯವಾಗಿ ಇವರು ಊರಾಡುವ ಅವಧಿಯು ಆಯಾ ಊರಿನ 
ಜನಸಂಖ್ಯೆ, ಮನೆಗಳ ಸಂಖ್ಯೆ, ವೇಷಗಳ ಸಂಖ್ಯೆಯನ್ನು 
ಅವಲಂಬಿಸಿರುತ್ತದೆ. ಹಗಲುವೇಷಗಳನ್ನು ಧರಿಸುವುದನ್ನೇ ಪ್ರಧಾನ 
ಕಸುಬಾಗುಳ್ಳ ಬುಡ್ಸ ಜಂಗಾಲರು ಮನಮೋಹಕವಾದ, ಕಣ್ಮನ 
ಸೆಳೆಯುವ, ವೀರಾವೇಶವನ್ನು ಉಕ್ಕಿಸುವ, ಧಾರ್ಮಿಕತೆಯನ್ನು 
ಪ್ರಚೋದಿಸುವ ವೇಷಗಳನ್ನು 
ಧರಿಸುತ್ತಾರೆ. ಮೋಹಿನಿ ಭಸ್ಮಾಸರ, 
ಆಂಜನೇಯ, ಭೀಮ, ರಾಮ, 
ಲಕ್ಷ್ಮಣ, ವಾಲಿ, ಸುಗ್ರೀವ, 
ಸುಂದೋಪಸುಂದ, ಕಿರಾತಾ 
ರ್ಜುನ, ಅರ್ಥಿನಾರೀಶ್ವರ, 
ಬೈರಾಗಿ. ಸಿದ್ಧ, ಲವಕುಶ, 
ದಾನಶೂರ ಕರ್ಣ ಮುಂತಾದ 
ವೇಷಗಳ ಜೊತೆಗೆ, ನೋಡಿದ 
ಕೂಡಲೇ ನಗು ಉಕ್ಕಿ 
ಬರುವಂತಹ ದಾಸ, ಕೋಡಂಗಿ, 
ಪೊಲೀಸ್‌, ಬೈರಾಗಿ, ಬೋಡಮ್ಮ ಮುಂತಾದ ವೇಷಗಳನ್ನು 
ಧರಿಸುತ್ತಾರೆ. 

ಹಗಲು ವೇಷಗಾರರು ತಾವು ಧರಿಸುವ ವೇಷಗಳಿಗೆ ಬೇಕಾದ 
ಉಡುಗೆ ತೊಡುಗೆಗಳನ್ನು ತಾವೇ ಸಿದ್ಧಪಡಿಸಿಕೊಳ್ಳುತ್ತಾರೆ. ಬಣ್ಣಗಳಿಗೆ 
ಇದ್ದಿಲು, ತೆಳುವಾದ ತಗಡು, ಬ೦ಗಾರ ಬಣ್ಣದ ಚಿನ್ನಾರಿ ಪುಡಿ, 
ಥಳುಕು ಬಳುಕಿನ ಮಣಿಸರಗಳು, ಮಿಂಚುವ, ಮಿರುಗುವ 
ಜರಿಪಟ್ಟೆಗಳು, ಗಿಲೀಟು ಆಭರಣಗಳು, ರಂಗುರಂಗಿನ ಸೀರೆಗಳು, 
ಪಂಚೆಗಳು ಇತ್ಯಾದಿಗಳನ್ನು ಬಳಸುತ್ತಾರೆ, ಹಗಲು ವೇಷಗಾರರು 





ಉತ್ತರ ಕರ್ನಾಟಕ ಜನಪದ ಕಲೆಗಳು ೨೩ 


ಸಂಗೀತ ಪ್ರಧಾನವಾದ ಕಥಾ ಸಂದರ್ಭಗಳನ್ನು ಆರಿಸಿಕೊಂಡು ವೇಷ 
ಹಾಕುವುದರಿಂದ ಇವರಲ್ಲಿ ಪ್ರತಿಯೊಬ್ಬರಿಗೂ ಮಧುರವಾಗಿ ಹಾಡಲು 
ಬರುತ್ತದೆ. ಹಾಡುಗಾರಿಕೆಗೆ ವೀಣೆಯಾಕಾರದ ತಂಬೂರಿ. ಬುಡ್ಲ, 
ಗಗ್ಗರ. ಹಾರ್ಕೋನಿ ಯಂ, ತಬಲ ಮುಂತಾದುವುಗಳನ್ನು ಹಿಮ್ಮೇಳದ 
ವಾದ್ಯಗಳನ್ನಾಗಿ. ಬಃ ಸುತ್ತಾರೆ. 
ಗಲ ವೇಷಗಾರರ ಅತಿ ಮುಖ್ಯವಾದ ಸಾಂಪ್ರದಾಯಿಕ ವಾದ್ಯ 
ಬುಡ್ಡ ಚರ್ಮದಿಂದ ಮುಚ್ಚಿದ ಒಂದು ಅಗಲವಾದ ಕ್ಟ 
ಮತ್ತೊಂದು ಬದಿಯಲ್ಲಿ ತೆರೆದ ಸ ಸಣ್ಣ ಬಾಯಿಯನ್ನು ಹೊಂದಿರುವ 
ಮತ್ತು ನಡುವಿನಲ್ಲಿ ಉಬ್ಬಿರುವ ಹಿತ್ತಾಳೆಯ ಕೊಳವೆಗೆ ಬುಡ್ಲ ಎಂದು 
ಕರೆಯುತಾ ರೆ. ಬಲಗೈಯಿಂದ ಅಗಲ ಬಾಯಿ ಚರ್ಮವನ್ನು 
ಬಡಿಯುತ್ತಾ ಎಡಗೈನಿಂದ ತೆರೆದ ಭಾಗವನ್ನು ಮುಚ್ಚುವುದು, 
ತೆಗೆಯುವುದು ಮಾಡುತ್ತಾರೆ. ಬುಡ್ಲವಾದನವು ಇಂಪಾದ ನಾದವನ್ನು 
ಹೊರಹೊಮಿಸುತ್ತದೆ. 
ವೇಷಗಳನ್ನು ಧರಿಸುವಾಗ ವೇಷಗಳು ಮತ್ತು ಕಥಾ 
ಸಂದರ್ಭಗಳಿಗೆ ಕಂತ ಕುಣಿಯುತ್ತಾರೆ. ಹಗಲು ವೇಷಗಾರರ ಅತೀ 
ಳೂ ಜನಾಕರ್ಷಣೀಯವಾದ ವೇಷವೆಂದರೆ 
ಅರ್ಧನಾರೀಶ್ವರ ವೇಷ. ಒಬ್ಬನೇ ವ್ಯಕ್ತಿ ಶಿವ ಮತ್ತು ಪಾರ್ವತಿಯರ 
ವೇಷವನ್ನು ಧರಿ ರಿಸುತ್ತಾನೆ. ದೇಹದ ಬಲ ಅರ್ಧದಲ್ಲಿ ಶಿವ, ದೇಹದ 
ತಿ ವೇಷಗಳಿರುತ್ತವೆ. ತಲೆಗೂದಲನ್ನು ನೆತ್ತಿಯ 
ಮೇಲೆ ತುರುಬು ಕಟ್ಟ ಅರ್ಧಚಂದ್ರಾಕಾರದ ಬೆಳ್ಳಿಯ ಬಣ್ಣದ ತಗಡು 
ಸಿಕ್ಕಿಸಿ ಎಡ ಭಾಗಕ್ಕೆ ಹೂವು ಮುಡಿಯುತ್ತಾರೆ. ಮುಖದ ಬಲ ಭಾಗಕ್ಕೆ 
ಹಸಿರು ಬಣ್ಣ ಎಡಭಾಗಕ್ಕೆ ಗುಲಾಬಿ ಬಣ್ಣ, ಬಲಹಣೆಯ ಮೇ ಲೆ 
ಅರ್ಥಭಾಗದ ಮೂರು ಬಿಳಿಯ ಪಟ ಎಳೆದು ಅದರ ಮೇಲೆ ಕೆಂಪು 


೨೪ ಉತ್ತರ ಕರ್ನಾಟಕ ಜನಪದ ಕಲೆಗಳು 
ಬಟ್ಟು ಇಟ್ಟರೆ, ಎಡಭಾಗದ ಹಣೆಗೆ ಕೆಂಪು ಬಣ್ಣದ ಬೊಟ್ಟು ಮಾತ್ರ 


ಎಡುತ್ತಾರೆ. ಮೂಗಿನ "ಕೆಳಗೆ ಬಲಭಾಗಕ್ಕೆ ಚೂಪಾದ ಕರಿಯ ಮೀಸೆ 
ಇರುತ್ತದೆ. ಎಡಭಾಗದಲ್ಲಿ ಏನನ್ನೂ ಇಡುವಂತಿಲ್ಲ. ಮೂಗುತಿ 
ಹಾಕಿಕೊಂಡಿರುತ್ತಾರೆ. ಕುತ್ತಿಗೆ ಬಲಭಾಗಕ್ಕೆ ಹೆಡೆ ಬಿಚ್ಚಿದ ಬಟ್ಟೆಯ ಹೆಡೆ 
ಎತ್ತಿದ ಹಾವು, ಎಡಭಾಗಕ್ಕೆ ಹೊಳೆಯುವ ಕಂಠೀಹಾರ, ಬಲತೋಳು 
ಮತ್ತು ಎದೆಯ ಬಲಭಾಗಕ್ಕೆ ವಿಭೂತಿಯ ಬಿಳಿಯ ಪಟ್ಟೆಗಳು, 
ಎಡಭಾಗದಲ್ಲಿ ಬಣ್ಣದ ಕುಪ್ಪಸ, ಬಲ ಮುಂಗೈ ಮೇಲೆ ವಿಭೂತಿ ಪಟ್ಟೆ, 
ಎಡ ಮುಂಗೈಗೆ ಬಳೆ, ಸೊಂಟದ ಬಲಭಾಗಕ್ಕೆ ಹುಲಿ ಚರ್ಮದ ಬಟ್ಟೆ, 
ಎಡಭಾಗಕ್ಕೆ ಕಚ್ಚೆ ಹಾಕಿ ಉಟ್ಟ ರೇಷ್ಮೆ ಸೀರೆ, ತಲೆಯ ತುರುಬಿನಿಂದ 
ಬೆನ್ನಿನ ಮೇಲೆ ಇಳಿಬಿದ್ದ ಬಣ್ಣದ ವಸ್ತ್ರ ಈಶ್ವರನ ಪಾತ್ರ ಕಾಣುವಾಗ 
ಬಟ್ಟೆಯಿಂದ ದೇಹದ ಎಡಭಾಗವನ್ನು ಮುಂದಿನಿಂದ ಅಂದರೆ 
ಮೂಗಿನ ನೇರದಲ್ಲಿ ಮುಚ್ಚುತ್ತಾನೆ. ಪಾರ್ವತಿ ವೇಷ ಕಾಣುವಂತೆ 
ಮಾಡುವಾಗ ಈಶ್ವರನ ವೇಷವನ್ನು ಮುಚ್ಚಿಕೊಳ್ಳುತ್ತಾನೆ. ಅಡಿಯಿಂದ 
ಮುಡಿಯವರೆಗೆ ಸಮಪ್ರಮಾಣದಲ್ಲಿ ಗೆರೆ ಕೊರೆದಂಥ ವೇಷ. 

ಬಹುರೂಪಿಗಳು ಚಲಿಸುವ ರಂಗಭೂಮಿ ಇದ್ದಂತೆ. ಪ್ರೇಕ್ಷಕರು 
ಇರುವಲ್ಲಿಗೇ ಹೋಗೆ ಅವರಿಗೆ ನಾಟಕ ನೋಡಿದ ಅನುಭವವನ್ನು 
ತಂದುಕೊಡುತ್ತಾರೆ. ಇವರ ಪಾತ್ರೋಚಿತ ವೇಷ ಭೂಷಣಗಳು, 
ಮುಖವರ್ಣಿಕೆಗಳು,ಹಾಡು-ಸಂಭಾಷಣೆ, ಆಂಗಿಕ ಅಭಿನಯ 
ಗಳೆಲ್ಲವೂ ತಲೆದೂಗಿಸುವಂಥವು. ಹಾಡು-ಕುಣಿತ, ಭಾಷಾಶೈಲಿ, 
ರಂಗಪ್ರಜ್ಜೆ ಅಚ್ಚರಿಗೊಳಿಸುವಂಥದ್ದು. 


ಉತ್ತರ ಕರ್ನಾಟಕ ಜನಪದ ಕಲೆಗಳು ೨೫ 


ಭಜನಾ ಬಾರೋಡ್‌ 


ಭಜನೆ ಮತ್ತು ಬಯಲಾಟ ಎರಡರ ಸ೦ಗಮವೂ ಆಗಿರುವ 
ಒಂದು ವಿಶಿಷ್ಟವಾದ ಜನಪದ ಕಲೆ. ಮರಾಠಿಗಳಲ್ಲಿ ಹೆಚ್ಚು 
ಪ್ರಚಲಿತದಲ್ಲಿದೆ. ಈ ಕಲೆಯಲ್ಲಿ ಗಾಯಕರು, ಪಾತ್ರಧಾರಿಗಳು, 
ವಾದ್ಯಗಾರರು ಭಾಗವಹಿಸುತ್ತಾರೆ. ಪಾತ್ರಧಾರಿಗಳು ಬಯಲಾಟದ 





ವೇಷವನ್ನು ತೊಟ್ಟಿರುತ್ತಾರೆ. ಗಾಯಕರು ದಿನನಿತ್ಯದ ಉಡುಪು 
ಧರಿಸಿರುತ್ತಾರೆ. ವಾದ್ಯಗಾರರು ಎತ್ತರವಾದ ವೇದಿಕೆಯ ಮೇಲೆ ಕುಳಿತು 
ತಬಲ, ಹಾರ್ಮೋನಿಯಂ, ತಾಳಗಳ ಹಿನ್ನೆಲೆಯಲ್ಲಿ ಪೌರಾಣಿಕ 
ಕಥೆಗಳನ್ನು ಹಾಡುತ್ತಾರೆ. ಮೊದಲು ವಿಠಲನನ್ನು ಕುರಿತ ಭಜನೆ 
ಮಾಡಿದ ನಂತರ, ಪ್ರಧಾನ ಹಾಡುಗಾರ ಸತ್ಯವಾನ ಸಾವಿತ್ರಿ, ಸಂತ 
ತುಕಾರಾಂ, ಶ್ರೀ ಕೃಷ್ಣ ರಾಧಾ ಸಲ್ಲಾಪ, ಸಂತ ಜಿನಾಬಾಯಿ, ಸಂತ 
ಜ್ಞಾನೇಶ್ವರ ಮೊದಲಾದ ಭಕ್ತಿರಸ ಹಾಗೂ ಪೌರಾಣಿಕ ಕಥೆಗಳಲ್ಲಿ 


೨೬ ಉತ್ತರ ಕರ್ನಾಟಕ ಜನಪದ ಕಲೆಗಳು 


3 


ಯಾವುದಾದರೊಂದು ಕಥೆಯನ್ನು ಆರಿಸಿಕೊಂಡು ಕಥೆಯನ್ನು 
ಪ್ರಾರಂಭಿಸುವರು. ಪ್ರಧಾನ ಗಾಯಕನು ಹಾಡಿನ ಮೊ 
ಚರಣಗಳನ್ನು ಹಾಡಿದ ಮೇಲೆ ಉಳಿದವರು ಪಲ್ಲವಿಯ: 

ಪುನಾರಾವರ್ತನೆ ಮಾಡುತ್ತಾರೆ. ಗಾಯಕರಲ್ಲಿ ಕೆಲವರು ಭಜನೆ 

ರೀತಿಯಲ್ಲಿ ಹಾಡಿದರೆ ಕೆಲವರು ಆ ಪ್ರಸಂಗದಲ್ಲಿ ಬರುವ ಪಾತ್ರಗಳ: 
ಅಭಿನಯಿಸಿ ಕುಣಿದು ತೋರಿಸುತ್ತಾರೆ. 

ಆತ್ಮಶುದ್ಧಿಗಾಗಿ ತನ್ಮಯತೆಯಿಂದ ಭಗವಂತನನ್ನು ಕುರಿತು ಹಾಡಿ 

ಕುಣಿಯುತ್ತಾ ಭಕ್ತಿ ಸಮರ್ಪಣೆ ಮಾಡುವ ಸಲುವಾಗಿ ಭಜನೆ, ಭಜನಾ 
ಬಾರೋಡ್‌ನಂತಹ ಕಲೆಗಳು ಹುಟ್ಟಿಕೊಂಡಿವೆ. ಭಜನಾ ಬಾರೋಡ್‌ 
ನಲ್ಲಿ ಗೀತ-ಸಂಗೀತ-ಅಭಿನಯ-ವೇಷಭೂಷಣಗಳು-ವಾದ್ಯಮೇಳ 
ಎಲ್ಲವೂ ಇವೆ. ಸಾಭಿನಯಪೂರ್ವಕವಾದ ಭಜನಾ ಬಾರೋಡ್‌ 
ಒಂದು ರೀತಿಯಲ್ಲಿ ಭಜನಾ ಬಯಲಾಟ ಇದ್ದಂತೆ. 


ಭೂತೇರ ಕುಣಿತ 


ಉತ್ತರ ಕರ್ನಾಟಕದ ಗುಲಬರ್ಗಾ, ಬೀದರ್‌ ಜಿಲ್ಲೆಗಳಲ್ಲಿ 
ಕಂಡುಬರುವ ಭೂತೇರರು ಗೊಂದಲಿಗರಂತೆಯೇ ಅಂಬಾಭವಾನಿ 
ಮತ್ತು ಎಲ್ಲಮ್ಮನ ಭಕ್ತರು, ಶಕ್ತಿ ಉಪಾಸಕರು. ಭೂತೇರ ಕುಣಿತದಲ್ಲಿ 
ಸಾಮಾನ್ಯವಾಗಿ ಎಂಟರಿಂದ ಹತ್ತು ಮಂದಿ ಇರುತಾ ರೆ. ಎಣ್ಣೆಯಿಂದ 
ಕಮಟುಗಟ್ಟಿದ ಕರಿಯ ನಿಲುವಂಗಿ, ಕಣ್ಣಿಗೆ ಕಾಡಿಗೆ, “ಹಣೆಗೆ « ಅರಿಶಿಣ 
ಭಂಡಾರ, ಕೊರಳಲ್ಲಿ ಕವಡೆಸರ, ಕವಡೆಯ ಕೈಕಡಗ, ಕಾಲಿಗೆ ಗೆಜ್ಜೆ 
ಇವು ಹಲ ವೇಷ ಭೂಷಣಗಳು. ಕುಣಿತಕ್ಕೆ ಮೊದಲು 
ಚೌಡಿಕೆಯನ್ನು ಪೂಜಿಸಿ ಅನಂತರ ಕುಣಿಯುತ್ತಾರೆ. ಕುಣಿಯುವಾಗ 
ವೇದಿಕೆಯೇ pd ಕೆಂಬುದೇನಿಲ್ಲ. ಗೊಂದಲ ಹಾಕುವಾಗ, ಜಾತ್ರೆ- 
ಉತ್ಸವಗಳಲ್ಲಿ, ಹಬ್ಬ-ಹರಿದಿನಗಳಲ್ಲಿ, ಭಿಕ್ಷಾ ಟನೆಯ ಸಂದರ್ಭದಲ್ಲಿ 


Ll - 
ಕೀ 


ನ 
RNC 


ಸ; 


£3 


ಉತ್ತರ ಕರ್ನಾಟಕ ಜನಪದ ಕಲೆಗಳು ೨೭ 


ಎಲ್ಲಿ ಬೇಕೆ೦ದರಲ್ಲಿ ಕುಣಿತ ನಡೆಸುತ್ತಾರೆ. ಹೆಣ್ಣು ಭೂತೇರು ತಲೆಯ 
€ಲೆ ಯಲ್ಲಮ್ಮ ದೇವಿ ಅಥವಾ ಆಂಬಾಭವಾನಿಯ ಅಲಂಕರಿಸಿದ 
ಮುಖವಾಡವುಳ್ಳ ಕೊಡ ಹೊತ್ತುಕೊಂಡು ವಿವಿಧ ಭಾವ ಭಂಗಿಗಳಲ್ಲಿ 
ಕುಣಿಯುತಾ ರೆ. "ಭೂತೇ ರ ಕುಣಿತದಲ್ಲಿ ನಯ-ನಾಜೂಕು-ಒನಪು- 
ವಯ್ಯಾರಗಳ ಬದಲಾಗಿ ರೂಕ್ಷತೆ ಇರುತ್ತದೆ. ಯಾವುದೇ ನಿರ್ದಿಷ್ಟತೆ 
ಇರುವುದಿಲ್ಲ. 
ಚೌಡಿಕೆ ಮತ್ತು ಹಲಗೆಗಳು ಹಿಮ್ಮೇಳದ ವಾದ್ಯಗಳು. ಕುಣಿತದ 
ಸ ತಮ್ಮ ಆರಾಧ್ಯ ದೈವಗಳ ಸ ಸ್ತುತಿಗೀತೆಗಳನ್ನು ಹಾಡುತ್ತಾರೆ. 
ಪ್ರತೀ ಸಾಲಿಗೂ de ತ್‌ ಎಂದು ಕೂಗುತಾ ಕುಣಿಯುತ್ತಾರೆ. 
ಸಜ ಭತ ಗೊಂದಲಿಗರು, ಜೋಗತಿಯರಲ್ಲಿ ಹೆಚ್ಚಿನ ಸಾಮ್ಯತೆ ಇಡೆ. 


ರಿವಾಯತ್‌ ಕುಣಿತ 


ಉತ್ತರ ಕರ್ನಾಕದ ಕೆಲವು ಜಿಲ್ಲೆಗಳಲ್ಲಿ ಮತ್ತು ಶಿವಮೊಗ್ಗ 
ಜಿಲ್ಲೆಯಲ್ಲಿ ಕಂಡುಬರುವ ರಿವಾಯತ್‌ ಕುಣಿತವು ಸಾಮಾನ್ಯವಾಗಿ 
ಮುಸಲ್ಮಾನರ ಹಬ್ಬ ಹರಿದಿನಗಳು, ಉರುಸ್‌ ಜಾತ್ರೆಗಳಲ್ಲಿ 
ನಡೆಯುತ್ತೆ. ಕಲಾವಿದರು ಸುಮಾರು ಆರರಿಂದ ಇಪ್ಪತ್ತರವರೆಗೂ 

ಸಂಖ್ಯೆ ET ಡಪ್ಪು ಹಿಡಿದುಕೊಂಡು ನಿಂತ ನಾಯಕನು 
ಕಮ ದಗಳನ್ನು ಹಾಡುತ್ತಿದ್ದರೆ ಅವನ ಮುಂಬದಿಯಿಲ್ಲಿ 
ಕೈಯಲ್ಲಿ ಕರವಸ್ತ್ರ ಹಿಡಿದು ವೃತ್ತಾ ಕಾರದಲ್ಲಿ ನಿಂತ ಒಂದು ತಂಡವು 
ಮುಮ್ಮೇಳದ ಹಾಡುಗಾರನ. "ಸಾಲುಗಳನ್ನು ಪುನರುಚ್ಛರಿಸುತ್ತಾ 
ಕುಣಿಯಲಾರಂಬಿಸ ತಿತ್ತದೆ. ಕಲಾವಿದರು ದಿನನಿತ್ಯದ 
ಉಡುಪಿನಲ್ಲಿರುತ್ತಾರೆ. ಪದಗಳಲ್ಲಿನ ಭಾವದ ತ ತಕ್ಕಂತೆ 
ಕುಣಿತವೂ ಕೂಡ ವಿಭಿನ್ನವಾದ ಭಾವನೆಗಳನ್ನು ಅಭಿವ್ಯಕ್ತಿಸುತ್ತದೆ. 
ರಿವಾಯತ್‌ ಪದಗಳು ಮುಸ್ಲಿಂ ಸಂತರು ಮತ್ತು ಶಿವಶರಣರ ಬದುಕಿ 


೨೮ ಉತ್ತರ ಕರ್ನಾಟಕ ಜನಪದ ಕಲೆಗಳು 


ಸಂಬಂಧ್‌ಪಟ್ಟವುಗಳಲ್ಲದೆ ರಾಮಾಂಯಣ-ಮಹಾಬಾರತ 
ಪ್ರಸಂಗಗಳನ್ನು ಕುರಿತಾದವುಗಳು ಆಗಿರುತ್ತವೆ. ಉರ್ದು ಮತ್ತು ಕನ್ನಡ 
ಭಾಷೆಗಳೆರಡರಲ್ಲೂ ಇರುತ್ತವೆ. ಕಲಾವಿದರು ಎದುರು ಬದುರು 
ಸಾಲಿನಲ್ಲಿ ನಿಂತು ಮುಮ್ಮೇಳದ ದನಿಗೆ ಹಿಮ್ಮೇಳದ ದನಿಗೂಡಿಸುತ್ತಾರೆ. 
ಮಂಡಲಾಕಾರವಾಗಿ ಸುತ್ತುತ್ತಾ ಹಾಡುವುದೂ ಉಂಟು. ರಿವಾಯತ್‌ 





ಹಾಡುಗಾರಿಕೆ ಮತ್ತು ಕುಣಿತಕ್ಕೆ ಹಾರ್ಮೋನಿಯಂ, ಪಿಟೀಲು, ಜಾಂಜ್‌, 
ಡೋಲಕ್‌, ಡಪ್ಪಿನ ಹಲಗೆಗಳು ಹಿಮ್ಮೇಳದ ಸಾಧಿಯಾಗಿರುತ್ತವೆ. 
ರಿವಾಯತು ಪದಗಳನ್ನು ಹಾಡುವ ತಂಡಗಳ ನಡುವೆ ಸವಾಲ್‌- 
ಜವಾಬ್‌ ಕೂಡಾ ನಡೆಯುತ್ತದೆ. ದೇಹಕ್ಕಿಂತಲೂ ಬುದ್ಧಿಗೆ ಹೆಚ್ಚು 
ಕಸರತ್ತು ನೀಡುವ ರಿವಾಯತ್‌ ಪದಗಳು ಸಾಹಿತ್ಯಕ ಗುಣವನ್ನು 
ಹೊಂದಿವೆ. 


ಉತ್ತರ ಕರ್ನಾಟಕ ಜನಪದ ಕಲೆಗಳು ೨೯ 


ಹೆಚ್ಚೆ ಮೇಳ 


ಉತ್ತರ ಕರ್ನಾಟಕದ Ket ಜಿಲ್ಲೆಗಳಲ್ಲಿ ಹೆಜ್ಜೆ ಮೇಳವು 
ರೂಢಿಯಲ್ಲಿದೆಯಾದರೂ ಬೀದರ್‌, ರಾಯಚೂರು ಜಿಲ್ಲೆಗಳಲ್ಲಿ 
ಮೊಹರಂ ಹಬ್ಬದ ಸಂದರ್ಭದಲ್ಲಿ ವಿಶೇಷವಾಗಿ ಕಂಡುಬರುತ್ತದೆ. ಹೆಜ್ಜೆ 
ಮೇಳವು ಬಯಲು ಸೀಮೆಯ ಸುಗ್ಗಿ ಕುಣಿತವನ್ನು ಹೋಲುವಂಥದ್ದು. 


ಹೆಜ್ಜೆ ಮೇಳದಲ್ಲಿ ಸಮಸ ೦ಖ್ಯೆಯ ಕಲಾವಿದರು ಪ ಪಾಲ್ಗೊಳ್ಳುತ್ತಾರೆ. 
ಬಿಳಿಯ ಅಂಗಿ, ಬಿಳಿಯ ಕಾಸೆ ಪಂಚೆ, ಸೊ೦ಟಕ್ಕೆ ಸು ಸುತ್ತಿದ ಬಣ್ಣದ. ವಸ್ತ್ರ 
ತಲೆಗೆ ಕೆಂಪು ರುಮಾಲು, ಬಲಗಾಲಿಗೆ ಗೆಜ್ಜೆ ಬಲಗೈ ಯೆ 
ಮೊಳದುದ್ದ ಕೋಲು, ds ಯಲ್ಲಿ ಹಳದಿ ಕರವಸ್ತ ಇವಿಷ್ಟೂ ಹೆಜ್ಜೆ 
ಮೇಳದ ಕಲಾವಿದರ ವೇಷ ಷಣಗಳು. ಹೆಜ್ಜೆ ಮೇಳದ ಕುಣಿತದಲ್ಲಿ 
ಹಲವು ಪ್ರಕಾರಗಳಿವೆ. ಅ ಎರಡ್ಡೆಜ್ಜೆ, ಸಾದಾ ಹೆಜ್ಜೆ, ಮತ್ತು 
ಕೋಲ್ಟೆಜ್ಜೆ ಹೀಗೆ ವಿವಿಧ ಎಣಿಕೆಯ ಹೆಜ್ಜೆಗಳಿವೆ. ಹೆಜ್ಜೆ ಕುಣಿತದಲ್ಲಿ 
ಎಂಟು ಮಂದಿ ಕಲಾವಿದರು ಇರುತ್ತಾರೆ. ಇಬ್ಬಿಬ್ಬರು ಜತೆಯಾಗಿ 
ಹಲಗೆ-ತಾಳ, ದಿಮ್ಮು, ಕಣಿ, ಸ ಸನಾದಿವಾದ್ಯಗಳ ಗತ್ತಿಗೆ ಅನುಗುಣವಾಗಿ 
ಹೆಜ್ಜೆ ಹಾಕುವರು. ಹಿಂದಕ್ಕೆ ಮುಂದಕ್ಕೆ ಚಲಿಸುತ್ತಾ ಒಬ್ಬರ ಸೊಂಟ 
ಒಬ್ಬರು ಬಳಸುತ್ತಾ, ಎಡಗೈ ಯಲ್ಲಿ ಹಿಡಿದಿರುವ ಕರವಸ್ತ್ರವನ್ನು ಮೇಲಕ್ಕೆ 
ಕೆಳಕೆ ಬೀಸುತ್ತಾ, “ಬಲಗೈಯಲ್ಲಿ. ಹಿಡಿದಿರುವ ಕೋಲನ್ನು ಹೆಬ್ಬೆರಳಿನ 
ಸಂದಿಯಿಂದ ಚಕ್ರಾಕಾರವಾಗಿ ತಿರುಗಿಸುತ್ತಾ ವಯ್ಯಾರವಾಗಿ 
ಆಡಿಸುವರು. 

ಹೆಜ್ಜೆಮೇಳದ ವೈವಿಧ್ಯಪೂರ್ಣವಾದ ಪ್ರಕಾರ ಹದಿನಾರು 
ಬೈಸಾಕೆ. ಸಾದಾ ಹೆಜ್ಜೆ ಕುಣಿತದಲ್ಲಿ ಸಾಮಾನ್ಯವಾಗಿ ಎರಡೆರಡು ಜನರ 
ಗುಂಪಾದರೆ, ಹದಿನಾರು ಬೈಸಾಕೆಯಲ್ಲಿ ನಾಲ್ಕು ನಾಲ್ಕು ಜನ ಒಂದು 
ಗುಂಪಾಗುತ್ತಾರೆ. ಪ್ರಾರಂಭದಲ್ಲಿ, ನಿಂತಲ್ಲಿಯೇ ಒಂದಾದ 


೩೦ ಉತ್ತರ ಕರ್ನಾಟಕ ಜನಪದ ಕಲೆಗಳು 


ಮೇಲೊಂದರಂತೆ ಹೆಜ್ಜೆಯನ್ನು ಎತ್ತಿ ಇಡುತ್ತ ಅದಕ್ಕೆ ತಕ್ಕಂತೆ ಎಡ 
ಮತ್ತು ಬಲಭಾಗಗಳಿಗೆ ಮುಖ ತಿರುಗಿಸಿ ಕೈಗಳನ್ನು ಬೀಸುತ್ತಾರೆ. 
ಅನ೦ತರ ನಾಲ್ವರ ಪ್ರತೀ ಗುಂಪಿನಲ್ಲೂ ಇಬ್ಬರು ಕುಳಿತು ಅವರ ಮೇಲೆ 
ಉಳಿದಿಬ್ಬರು ಜಿಗಿಯುತ್ತಾರೆ. ಜಿಗಿದವರು ದಿಕ್ಕು ಬದಲಿಸಿ 
ಕುಳಿತುಕೊಳ್ಳುತ್ತಿದ್ದಂತೆ ಮೊದಲು ಕುಳಿತಿದ್ದವರು ಅವರ ಮೇಲೆ 
ಜಿಗಿಯುತ್ತಾರೆ. ಹೀಗೆ ನಾಲ್ಕಾರು ಬಾರಿ ಮಾಡಿದ ಮೇಲೆ ಮತ್ತೆ ಸಾದಾ 





ಹೆಜ್ಜೆ ಕುಣಿತದ ಸ್ಥಿತಿಗೇ ಬರುತ್ತಾರೆ. ಹದಿನಾರು ಬೈಸಾಕೆಯಲ್ಲಿ 
ಮುಖ್ಯವಾಗಿ ಗೋಚರಿಸುವಂಥದ್ದು ಚುರುಕಿನ ಜಿಗಿತ. ಹೀಗೆ 
ಜಿಗಿದಾಗ, ಕುಸಿದಾಗಲೂ ಸಹ ತಾಳ ತಪ್ಪದಂತೆ ಎಚ್ಚರ 
ವಹಿಸುವಂಥದ್ದು. 

ಹೆಜ್ಜೆಮೇಳದಲ್ಲಿ ಮುಮ್ಮೇಳದ ಹಾಡುಗಾರನು ಕೈಯಲ್ಲಿ ತಾಳ 
ಹಾಕುತ್ತಾ ಹಾಡುಗಳನ್ನು ಹೇಳುತ್ತಿದ್ದರೆ, ಉಳಿದ ಕಲಾವಿದರು ಹಾಡಿನ 


ಉತ್ತರ ಕರ್ನಾಟಕ ಜನಪದ ಕಲೆಗಳು ೩೧ 


ಗತಿಗೆ ತಕ್ಕಂತೆ ಹೆಜ್ಜೆ ಹಾಕುತಾ ಕುಣಿಯುತ್ತಾರೆ. ಸುತ್ತುಕೋಲು 
ಹೆಜ್ಜೆಯು "ಈ ಮೇಳದ ಮತ್ತೊಂದು ಪ್ರಕಾರವಾಗಿದ್ದು “ತಂಡದ 
ಮುಖ್ಯಸ್ಥನು ಸಂಜೆ ಮಾಡುತ್ತಿದ್ದಂತೆ ಬಲಗೈ ಯಲ್ಲಿ ಹಿಡಿದ "ಕೋಲನ್ನು 
ತಾಳದ ಗತ್ತಿಗೆ ತಕ್ಕಂತೆ ತಿರುಗಿಸುತ್ತಾ, ಮಧ್ಯೆ ಮಧ್ಯೆ ಪರಸ್ಪರರ ಕೋಲಿಗೆ 
ಮೂರ್ನಾಲ್ಕು ಸಲ" ತಾಡಿಸುತ್ತಾ ಹೆಚ್ಚಿಗೆ ಇಳಿಯುವುದು ಸೆ ಸುತ್ತು ಕೋಲಿನ 
ವಿನ್ಯಾಸ. ಎರಡು ಸಾಲುಗಳಲ್ಲಿ ನಿಂತ ಕಲಾವಿದರು ಜೋ ತ್‌ ಕೊಟು 
ಒಂದು ಏಟನ್ನು ಪರಸರರ ಕೋಲಿಗೆ ಹೊಡೆದು ಒಬ್ಬರ ಸಂದಿಯಿಂದ 
ಇನ್ನೊ ಬರು ತತ್ಪಿಸಿಕೊಳ್ಳುವರು. ಆಗ ಆ ಕಡೆಯ ಸಾಲು ಈ ಕಡೆಗೂ, 
ಈ ಕಡೆಯ ಇ. ಆ ಕಡೆಗೂ ಸರಿಯುತ್ತದೆ. ಒಮ್ಮೆ ಉದ್ದ ಸಾಲಾದರೆ 
ಮತ್ತೊಮ್ಮೆ ಆ ಸಾಲಿನಲ್ಲಿ ಕುಣಿಯುತ್ತಾರೆ. 


ಹೆಜ್ಜಿಮೇಳದಲ್ಲಿ ಬಯಲು ಸೀಮೆಯ ಜಡೆ ಕೋಲಾಟದಂತೆ 
ಹಗ್ಗವನ್ನು ಹಿಡಿದುಕೊಂಡು ಹೆಜ್ಜೆ ಹಾಕುತ್ತಾ ಜಡೆ ಹೆಣೆಯುವುದೂ 
ಉಂಟು. ಹೆಜ್ಜೆಮೇಳವನ್ನು ಮೊಹರಂ ಹಬ್ಬದಲ್ಲಿ 
ಪ್ರದರ್ಶಿಸುತ್ತಾರಾದೆರೂ ಭಾಗವಹಿಸುವ ಕಲಾ ವಿದರುಗಳಲ್ಲಿ 
ಹಿಂದೂಗಳೇ ಹೆಚ್ಚು. ಹಿಂದೂ ಮುಸ್ಲಿಂ ಸಮನ್ನಯದ ಸಂಕೇತ 
ಹೆಜ್ಜಮೇಳ. § 

ಹೋಳಿ ಕುಣಿತ 

ಕರ್ನಾಟಕದಾದ್ಯಂತ ವಿಜೃಂಭಣೆಯಿಂದ ಆಚರಿಸುವ 
ಕಾಮುನಹಬ್ಬದಲ್ಲಿ ಹೋಳಿ ಕುಣಿತ ನಡೆಯುತ್ತದೆ. 
ಆಬಾಲವೃದ್ಧರಾದಿಯಾಗಿ ಹೆ೦ಗಸರು ಗಂಡಸರೆನ್ನದೆ ಸಂಭ್ರಮದಿಂದ 
ಪಾಲ್ಗೊಳ್ಳುತ್ತಾರೆ. ಹೋಳಿ ಹಬ್ಬವು ಬಣ್ಣಗಳ ರಂಗಿನ ಹಬ್ಬ. ದಕ್ಷಿ 
ಕರ್ನಾಟಕಕ್ಕಿಂತಲೂ ಉತ್ತರ ಕರ್ನಾಟಕದಲ್ಲಿ ಇದರ ಗೌಜು ಗದ್ದಲ 
ಹೆಚ್ಚು. 

"ಹೋಳಿ ಹುಣ್ಣಿಮೆಯ ದಿವಸದಂದು ಕಾಮನಕಟ್ಟೆ ಎಂದು 
ಕರೆಯುವ ಸುಂದರ ಮಂಟಪವನ್ನು ನಿರ್ಮಾಣ ಮಾಡಿ ಅಷ್ಟೇ 


೩೨ ಉತ್ತರ ಕರ್ನಾಟಿಕ ಜನಪದ ಕಲೆಗಳು 
ಸುಂದರವಾದ ಕಾಮ ಮತ್ತು ರತಿಯರ ವಿಗಹಗಳನ್ನು ಕೂರಿಸಿ 
ಪೂಜಿಸುತ್ತಾರೆ. ಸಂಜೆ ನಾಲ್ಕೆತ್ತಿನ ಬಂಡಿಯಲ್ಲಿ ಊರ ತುಂಬಾ 
ಮೆರವಣಿಗೆ ಮಾಡುತ್ತಾರೆ. ಮೆರವಣಿಗೆಯ ಮುಂಭಾಗದಲ್ಲಿ ನೂರಾರು 





ಮಂದಿ ಸಣ್ಣ-ದೊಡ್ಡ ಹಲಗೆಗಳನ್ನು ಹಿಡಿದು ಬಾರಿಸುತ್ತಾ ಕೇಕೆ 
ಹಾಕುತ್ತಾ ಸಾಮೂಹಿಕವಾಗಿ ನರ್ತಿಸುತ್ತಾರೆ. ರಾತ್ರಿ ರಾಶಿ ರಾಶಿ ಕುಳ್ಳು 
ತಂದು ಕಾಮನಕಟ್ಟೆಯಲ್ಲಿ ಒಟ್ಟಿ ಕಾಮನನ್ನು ಸುಟ್ಟು ಕೆಂಡ ಕೆದರಿ 
ಬೂದಿಯನ್ನು ಸೂರೆ ಮಾಡಿ ಜಿಗಿದಾಡುತ್ತಾರೆ. 

ಮಾರನೆಯ ದಿವಸ ಓಕುಳಿಯಾಟ. ಬಂಡಿ ಬಂಡಿಗಳ ಮೇಲೆ 
ಬಣ್ಣ ಬಣ್ಣದ ನೀರು ತುಂಬಿದ ಹಂಡೆಗಳನ್ನು ಹೇರಿಕೊಂಡು ಬಂದು 
ಸಿಕ್ಕವರಿಗೆಲ್ಲಾ ಬಣ್ಣ ತಿಕ್ಕಿ ಓಕುಳಿಯಾಡಿ ಮೋಜು ಮಾಡುತ್ತಾರೆ. 
ವೈವಿಧ್ಯಮಯ ವೇಷಗಳನ್ನು ಧರಿಸಿ ಸಂಭ್ರಮಪಡುತ್ತಾರೆ. ದಕ್ಷಿಣ 
ಕರ್ನಾಟಕದಲ್ಲಿಯೂ ಹೋಳಿ ಹಬ್ಬವು ಕುಣಿತ, ಕೇಕೆ, ಉತ್ಸಾಹಗಳಿ೦ದ 
ಕೂಡಿದ ಉತ್ಸಾಹದ ಹಬ್ಬವಾಗಿದೆ. 


ತ್‌ಾ 
| a Ne ks 


4 (ಕ 
4 4 ಕೆ 


ಜ್‌” 





ಜನಪದ ಕಲೆ 
ಕರ್ನಾಟಕದಲ್ಲಿ ಅಧಿಕ ಸಂಖ್ಯೆಯ ಜನಪದ ಕಲಾವಿದರಿದ್ದಾರೆ. 
ಇವರಲ್ಲಿ ಸ್ತ್ರೀ ಪುರುಷರಿಬ್ಬರೂ ಪ್ರಮುಖ ಪಾತ್ರ ವಹಿಸಿರುವುದು ವಿಶೇಷ. 
ಗಾಯನ, ನರ್ತನ, ವಾದ್ಯವಾದನ, ವೇಷಭೂಷಣ, ಪ್ರದರ್ಶನ 


( 


ಮೊದಲಾದವುಗಳಲ್ಲಿ ಒಬ್ಬರಿಗಿಂತ ಒಬ್ಬರು ಮೇಲಾಗಿರುವುದನ್ನು 


ಕಾಣಬಹುದು. ಈ ಅಭಿಜಾತ ಕಲಾವಿದರು ತಲೆ ತಲಾಂತರದಿಂದ 


ಉಳಿಸಿಕೊಂಡು ಬಂದಿರುವ ಕಲೆಗಳು ಅಪಾರವಾಗಿವೆ, 
ವೈವಿಧ್ಯಮಯವಾಗಿವೆ. ಕರ್ನಾಟಕದಲ್ಲಿ ಪ್ರಚಾರದಲ್ಲಿರುವ, 


ಪ್ರಸಿದ್ಧವಾಗಿರುವ ಕೆಲವು ಪ್ರದರ್ಶನ ಕಲೆಗಳನ್ನು ಸಚಿತ್ರವಾಗಿ ಈ 
ಗ್ರಂಥದಲ್ಲಿ ಪರಿಚಯಿಸಿದೆ. 


ಜನಪದ ಸಾಹಿತ್ಯ ಸಂಗ್ರಹ, ವಿಶ್ಲೇಷಣೆ, ವ್ಯಾಖ್ಯಾನದಲ್ಲಿ ಸೋಪಜ್ಞೆಯನ್ನು 


ಉಳಿಸಿಕೊಂಡಿರುವ ಪ್ರಸಿದ್ಧ ಜಾನಪದ ವಿದ್ವಾಂಸರಾದ ಡಾ| ಚಕ್ಕೆರೆ 
ಶಿವಶಂಕರ್‌ ಜನಪದ ಕಲೆಗಳ ಪ್ರಸ್ತುತ ಪುಸ್ತಕವನ್ನು ಸಿದ್ಧಪಡಿಸಿದ್ದಾರೆ. 
ಇದರಲ್ಲಿ ಉತ್ತರ ಕರ್ನಾಟಕ ಪ್ರದೇಶದ ಪ್ರಸಿದ್ಧ ಕಲೆಗಳ ಮಾಹಿತಿಯಿದೆ. 


ಪ್ರೊ. ಡಿ. ಲಿಂಗಯ್ಯ 


ಕರ್ನಾಟಕ ಜಾನಪದ ಪರಿಷತ್ತು 


ಜಾನಪದ ಸಿರಿಭುವನ 
ನಂ.1, ಜಲದರ್ಶಿನಿ ಬಡಾವಣೆ, ಎಂ. ಎಸ್‌. ರಾಮಯ್ಯ ಆಸ್ಪತ್ರೆ ಮಹಾದ್ದಾರದ ಹತ್ತಿರ, 
ಹೊಸ ಬಿ ಇ ಎಲ್‌ ರಸ್ತೆ, ಬೆಂಗಳೂರು-5600054 ದೂರವಾಣಿ: 080-23605033 
janapadaparishath@hotmail.com 


4\ 


